KA/ BG-GPO/2515/AVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ವಾ ಹಿ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ ಬೆಂಗಳೂರು, ಗುರುವಾರ, ನವೆಂಬರ್‌ ೨, ೨೦೦೬ (ಕಾರ್ತಿಕ ೧೧, ಶಕ ವರ್ಷ ೧೯೨೮) ಸಂಚಿಕೆ ೪೩ 


ಭಾಗ - ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 








ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾತಿ ಅಧಿಕಾರಿಗಳು ತುಮಕೂರು ಉಪವಿಭಾಗ, 
ತುಮಕೂರು, ಇವರ ನಡವಳಿಕೆಗಳು 
ವಿಷಯ: ಶ್ರೀ ಡಿ. ಶುಭಾಶಯ 5/0 ಎಸ್‌. ದೊಡ್ಡಣ್ಣ ಒಡೆಯರ್‌ ಮುನ್ಸಿಪಲ್‌ ಲೇಔಟ್‌, ತುಮಕೂರು, ಇವರ ಸ್ಟಿರಾಸ್ಥಿಯನ್ನು 
ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ ತುಮಕೂರು, ಇವರ ಹೆಸರಿಗೆ ಖಾಯಂ ಮಾಡಿ ಸ್ಥಿರೀಕರಣ ಆದೇಶ ನೀಡುವ ಬಗ್ಗೆ. 
ಉಲ್ಲೇಖ: 1) ಮಾರಾಟಾಧಿಕಾರಿಗಳು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ತುಮಕೂರು ಇವರ ಪತ್ರ ಸಂಖ್ಯೆ: ಮಾ.ಅ. 
101/ 2006-07 ದಿನಾಂಕ: 07.08.2006. 
2) ಕಾರ್ಯದರ್ಶಿ/ ವ್ಯವಸ್ಥಾಪಕರು ಶ್ರೀ ಕನಕ ಪತ್ತಿನ ಸಹಕಾರ ಸಂಘ ನಿ., ತುಮಕೂರು ದಿನಾಂಕ:04.05.2006. 
3) ಈ ಕಛೇರಿಯ ಪತ್ರ ಸಂಖ್ಯೆ: 10/ 2006-07 ದಿನಾಂಕ:31.08.2006. 
ಪ್ರಸ್ತಾವನೆ: 
ಶ್ರೀ ಡಿ. ಶುಭಾಶಯ 5/0 ಎಸ್‌. ದೊಡ್ಡಣ್ಣ ಒಡೆಯರ್‌ ಮುನ್ಸಿಪಲ್‌ ಲೇಔಟ್‌, ತುಮಕೂರು, ಇವರು ಶ್ರೀ ಕನಕ ಪತ್ತಿನ ಸಹಕಾರ ಸಂಘ! 
ಬ್ಯಾಂಕ್‌ ನಿ., ತುಮಕೂರು ಇಲ್ಲಿ ಸಾಲ ಪಡೆದು ಅಸಲು, ಬಡ್ಡಿ ಮತ್ತು ಇತರೇ ಖರ್ಚು ಒಟ್ಟು ರೂ.1,66,455/- ಗಳಿಗೆ ಸುಸ್ತಿಯಾಗಿದ್ದು, 
ವಸೂಲಾತಿಗಾಗಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಇವರ ನ್ಯಾಯಾಲಯದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959ರ ಕಲಂ 70 ರಡಿಯಲ್ಲಿ ದಾವೆಯನ್ನು ಹೂಡಿದ್ದು. ಈ ದಾವಾ ಸಂಖ್ಯೆ 22/ 04-05 ದಿನಾಂಕ:26.07.2004 ಅವಾರ್ಡ್‌ ಆಗಿರುತ್ತದೆ. ಈ 
ನಿರ್ಣಯದ ಜಾರಿಗಾಗಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 101 ರೀತ್ಕಾ ಅಮಲ್ಲಾರಿಯನ್ನು ದಿನಾಂಕ:30.09.2005 ಪಡೆಯಲಾಗಿದೆ. ತೀರ್ಪಿನ 
ನಂತರದಲ್ಲಿಯೂ ಸಹ ಡಿಕ್ರಿ ಹಣವನ್ನು ಸಂಘ! ಬ್ಯಾಂಕಿಗೆ ಮರುಪಾವತಿಸಿದೆ ಸುಸ್ತಿದಾರರಾದ ಕಾರಣದಿಂದ ಡಿಕ್ರಿ ಹಣವನ್ನು ವಸೂಲಿಮಾಡಲು 
ಅಮಲ್ಲಾರಿ ಸಂಖ್ಯೆ: 48! 04-05 ದಿನಾಂಕ:30.09.2005ರಂದು ಮಾರಾಟಾಧಿಕಾರಿಯವರ ವಶಕ್ಕೆ ನೀಡಲಾಗಿತ್ತು. ಮಾರಾಟಾಧಿಕಾರಿಗಳು ವಸೂಲಿ 
ಕ್ರಮ ನಡೆಸಿ ಡಿಕ್ರಿ ಬಾಕಿದಾರರ ಸ್ಥಿರಾಸ್ತಿಯನ್ನು ದಿನಾಂಕ:21.07.2006ರಂದು ಬಹಿರಂಗ ಹರಾಜಿಗೆ ಗುರಿಪಡಿಸಲಾಗಿದ್ದು ಹರಾಜಿನ ದಿನಾಂಕಕ್ಕೆ ಸಂಘಕ್ಕೆ! 
ಬ್ಯಾಂಕಿಗೆ ಸುಸ್ತಿ ಸಾಲಗಾರರಿಂದ ಒಟ್ಟು ರೂ.1,96,302- ಗಳು ಸಂಘಕ್ಕೆ! ಬ್ಯಾಂಕಿಗೆ ಮರುಪಾವತಿಸಲು ಬಾಕಿ ಇರುತ್ತದೆ. ಕರ್ನಾಟಕ ಸಹಕಾರ 
ಸಂಘಗಳ 1960 ನಿಯಮ 38ರ ರೀತ್ಯಾ ದಿನಾಂಕ:21.07.2006 ಬಹಿರಂಗ ಹರಾಜು ನಡೆಸಿ ಸದರಿ ಹರಾಜಿನಲ್ಲಿ ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ 
1st ಮೈನ್‌ ಶ್ರೀನಿವಾಸ ಕಲ್ಯಾಣ ಮಂದಿರ ರಸ್ತೆ, ಕೃಷ್ಣನಗರ, ಎಸ್‌.ಐ.ಟಿ. ತುಮಕೂರು. ಇವರು ಭಾಗವಹಿಸಿ ಅತಿ ಹೆಚ್ಚಿನ ಬಿಡ್ಡುದಾರರಾಗಿ 
ರೂ.1,80,000- ಗಳ ಅತ್ಯಧಿಕ ಬಿಡ್ಡು ಕೂಗಿರುವುದರಿಂದ ಸುಸ್ತಿ ಸಾಲಗಾರರು ಆಧಾರ ಮಾಡಿಕೊಟ್ಟಿರುವ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮ 1960ರ 38(6) (ಎ) ರನ್ವಯ ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ 151 ಮೈನ್‌ ಶ್ರೀನಿವಾಸ ಕಲ್ಯಾಣ ಮಂದಿರ ರಸ್ತೆ, ಕೃಷ್ಣನಗರ, 
ಎಸ್‌.ಐ.ಟಿ., ತುಮಕೂರು, ಇವರಿಗೆ ಸದರಿ ಹರಾಜನ್ನು ಖಾಯಂ ಮಾಡಿ ಸ್ಥಿರೀಕರಣ ಆದೇಶ ನೀಡಲು ಉಲ್ಲೇಖ (1) ಮತ್ತು (2ರಲ್ಲಿ ನಮೂದಿಸಿದ 
ಪತ್ರದಲ್ಲಿ ಕೋರಿರುತ್ತಾರೆ. ಬಹಿರಂಗ ಹರಾಜಿನ ಮಾರಾಟದ ದಿನಾಂಕದಿಂದ 30 ದಿವಸಗಳಲ್ಲಿ ಸ್ಥಿರಾಸ್ತಿಯ ಮಾರಾಟಕ್ಕೆ ಮೊದಲು ಅದರ ಒಡೆತನ 
ಹೊಂದಿರುವಂತ ಅಥವಾ ಮಾರಾಟಕ್ಕೆ ಮುನ್ನ ಪಡೆದ ಸ್ವಾಮ್ಯವನ್ನು ಹೊಂದಿದ ಕಾರಣದಿಂದ ಹಕ್ಕನ್ನು ಪಡೆದವರು ಮತ್ತು ಈ ಕಛೇರಿಗೆ 
ನಿಯಮಾನುಸಾರ ಠೇವಣಿ ಇಟ್ಟು ಮಾರಾಟವನ್ನು ರದ್ದುಪಡಿಸಬೇಕೆಂದು ನಿಯಮ 38 (ಎ) (4)ರ ರೀತಿಯಾಗಿ ಅಥವಾ ಡಿಕ್ರಿದಾರರು ಅಥವಾ 
ಮಾರಾಟದಿಂದ ತನ್ನ ಹಕ್ಕಿಗೆ ಬಾಧೆಯಾದ ಯಾವುದೇ ವ್ಯಕ್ತಿಯು, ಬಹಿರಂಗ ಹರಾಜು ನಡೆಸುವಲ್ಲಿ ತಪ್ಪು ನಡೆದಿದೆ ಎಂದು 38ನೇ ನಿಯಮ 5(ಎ) ಅಡಿ 
ಮಾರಾಟ ರದ್ದುಪಡಿಸಬೇಕೆಂದು 30 ದಿವಸಗಳೊಳಗಾಗಿ ಯಾವುದೇ ಅರ್ಜಿ ಈ ಕಛೇರಿಯಲ್ಲಿ ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ ಈ ಆದೇಶ 
ಹೊರಡಿಸಲಾಗಿದೆ. 


(೨೫೮೫) 


೨೫೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





ಆದೇಶ 
ಕ್ರಮ ಸಂಖ್ಯೆ: ಎ.ಆರ್‌.ಟಿ! ಎ.ಬಿ.ಎಸ್‌./ ಸಿ.ಆರ್‌.-08/ 06-07, ದಿನಾಂಕ:4ನೇ ಸೆಪ್ಟೆಂಬರ್‌, 2006 
ಶ್ರೀ ಮುರುಳಿ ಕೃಷ್ಣಪ್ಪ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಿ ಅಧಿಕಾರಿಗಳು, ತುಮಕೂರು ಉಪವಿಭಾಗ, 
ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ನಿಯಮ 38 (6) (ಎ) ರನ್ವಯ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ 
ಅಧಿಸೂಚನೆ ಸಂಖ್ಯೆ: ಸಿ.ಎಂ.ಡಬ್ಲೂ. 69. ಸಿ.ಎಲ್‌.ಎಂ/ 2001 ದಿನಾಂಕ:21.11.2001 ರೀತ್ಯಾ ಪ್ರತ್ಕಾಯೋಜಿಸಲ್ಪಟ್ಟ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಡಿ. ಶುಭಾಶಯ 5/೦ ಎಸ್‌. ದೊಡ್ಡಣ್ಣ ಒಡೆಯರ್‌, ಮುನ್ಸಿಪಲ್‌ ಲೇಔಟ್‌ ತುಮಕೂರು ಇವರ ಸ್ಥಿರಾಸ್ತಿಯ ಷೆಡ್ಯೂಲ್‌ನಲ್ಲಿ ವಿವರಿಸಲಾದ 
ನಿವೇಶನ ಇರುವ ಸ್ಲಿರಾಸ್ತಿಯನ್ನು ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ 1ನೇ ಮೈನ್‌ ಶ್ರೀನಿವಾಸ ಕಲ್ಯಾಣ ಮಂದಿರ ರಸ್ತೆ, ಕೃಷ್ಣನಗರ, ಎಸ್‌.ಐ.ಟಿ., 
ತುಮಕೂರು, ಇವರ ಹೆಸರಿಗೆ ನಿಲ್ಲಿಸಿ ಬಹಿರಂಗ ಹರಾಜು ಮಾರಾಟ ಸ್ಥಿರೀಕರಣ ಆದೇಶ ನೀಡಿರುತ್ತೇನೆ. ಮತ್ತು ಈ ಆದೇಶಕ್ಕೆ ಕರ್ನಾಟಕ ಸಹಕಾರ 
ಸಂಘಗಳ ನಿಯಮ 1960ರ 38(7) ರೀತ್ಯಾ, ಮಾರಾಟ ಮಾಡಲಾದ ಆಸ್ತಿಯ ಮತ್ತು ಖರೀದಿದಾರನ ಹೆಸರನ್ನೊಳಗೊಂಡ ಆಸ್ತಿಯ ಮಾರಾಟದ ಬಗ್ಗೆ 
ನಿರ್ಣಾಯಿತ ಸಾಕ್ಷಿಯಾಗಿ ನೀಡಿದ ಪ್ರಮಾಣ ಪತ್ರವನ್ನು ಲಗತ್ತಿಸಿ ಆದೇಶಿಸಿದೆ. 
ಈ ಕಛೇರಿಯ ಮೊಹರು ಹಾಗೂ ನನ್ನ ಹಸ್ತಾಕ್ಷರದೊಂದಿಗೆ ದಿನಾಂಕ:04.09.2006ರಂದು ಈ ಆದೇಶ ನೀಡಲಾಗಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಹಾಗೂ ವಸೂಲಾತಿ ಅಧಿಕಾರಿಗಳು, 
ತುಮಕೂರು ಉಪವಿಭಾಗ, ತುಮಕೂರು. 
ಸ್ಥಿರ -ಸ್ವತ್ತಿನ ಷೆಡ್ಯೂಲ್‌ 
ತುಮಕೂರು ನಗರ, ದೇವರಾಯಪಟ್ಟಣ, ಬಡಾವಣೆ, ಮು.ಖಾ.ನಂ.762/ 762 (ಮೊದಲಿಗೆ ದೇವರಾಯ ಪಟ್ಟಣ ಗ್ರಾಮದ ಸರ್ವೆ ನಂ. 
751ಎ ರಲ್ಲಿದ್ದ ಸೈಟ್‌ ನಂ.3 ಆಗಿದ್ದು ಇದರ ಅಳತೆ ಪೂರ್ವ-ಪಶ್ಚಿಮ: 40 ಅಡಿಗಳು, ಉತ್ತರ-ದಕ್ಷಿಣ:30 ಅಡಿಗಳು, ಇದಕ್ಕೆ ಚಿಕ್ಕುಬಂದಿ: ಪೂರ್ವಕ್ಕೆ: 
ಬೇರೆಯವರ ಜಮೀನು, ಪಶ್ಚಿಮಕ್ಕೆ 30 ಅಡಿ ರಸ್ತೆ, ಉತ್ತರಕ್ಕೆ: ಸೈಟ್‌ ನಂ.4, ದಕ್ಷಿಣಕ್ಕೆ: ಸೈಟ್‌ ನಂ.2 ಈ ಮಧ್ಯೆ ಇರುವ ನಿವೇಶನ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಹಾಗೂ ವಸೂಲಾತಿ ಅಧಿಕಾರಿಗಳು, 
ತುಮಕೂರು ಉಪವಿಭಾಗ, ತುಮಕೂರು. 


ಕರ್ನಾಟಕ ಸಹಕಾರ ಸಂಘಗಳ 1960 ನಿಯಮ 38(7) ರೀತ್ಯಾ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 101ರನ್ವಯ ಮಾರಾಟದ ಬಗ್ಗೆ ಪ್ರಮಾಣ ಪತ್ರ 
ಸ್ಲಿರಸ್ಪತ್ತಿನ ಬಹಿರಂಗ ಹರಾಜಿನ ಮೂಲಕ ಮಾರಾಟ ಮಾಡಿದ ಸ್ಥಿರೀಕರಣದ ಪ್ರಮಾಣ ಪತ್ರ 
ಶ್ರೀ ಡಿ. ಶುಭಾಶಯ 5/0 ಎಸ್‌. ದೊಡ್ಡಣ್ಣ ಒಡೆಯರ್‌ ಮುನ್ಸಿಪಲ್‌ ಲೇಔಟ್‌, ತುಮಕೂರು, ಇವರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959 ಕಲಂ 70ರನ್ಹಯ ಆದೇಶವನ್ನು ಕಲಂ 101 ರೀತ್ಯಾ ಜಾರಿ ಮಾಡಿದ್ದರಿಂದ ಸದರಿಯವರ ಸ್ಥಿರಸ್ವತ್ತುಗಳನ್ನು 
ದಿನಾಂಕ:04.09.2006ರಂದು ಈ ಕಛೇರಿಯ ಆದೇಶದಡಿಯಲ್ಲಿ ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ 1ನೇ ಮೈನ್‌ ಶ್ರೀನಿವಾಸ ಕಲ್ಯಾಣ ಮಂದಿರ 
ರಸ್ತೆ, ಕೃಷ್ಣನಗರ, ತುಮಕೂರು, ಇವರ ಹೆಸರಿಗೆ ಹರಾಜನ್ನು ಖಾಯಂ ಮಾಡಿ ದೃಢೀಕರಣ ಆದೇಶ ನೀಡಿದೆ. ಈ ಕೆಳಕಂಡ ಸ್ಥಿರಾಸ್ತಿಗಳ ಹಕ್ಕು, 
ಸ್ವಾಮ್ಯ, ಅಧಿಕಾರ, ನಾಮ, ಮತ್ತು ಬಾಧ್ಯತೆ ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ 1ನೇ ಮೈನ್‌ ಶ್ರೀನಿವಾಸ ಕಲ್ಯಾಣ ಮಂದಿರ ರಸ್ತೆ, ಕೃಷ್ಣಾನಗರ, 
ತುಮಕೂರು, ಇವರಿಗೆ ನಿರ್ದಿಷ್ಟವಾಗಿರತಕ್ಕದ್ದು ಎಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 101ರನ್ಹಯ ಪ್ರಮಾಣ ಪತ್ರ ನೀಡಿದೆ. 
ಶ್ರೀ ಡಿ. ಶುಭಾಶಯ 5/0 ಎಸ್‌. ದೊಡ್ಡಣ್ಣ ಒಡೆಯರ್‌ ಮುನ್ಸಿಪಲ್‌ ಲೇಔಟ್‌, ತುಮಕೂರು ಇವರ 
ಸ್ವತ್ತಿನ ವಿವರ 
ತುಮಕೂರು ನಗರ, ದೇವರಾಯಪಟ್ಟಣ, ಬಡಾವಣೆ, ಮು.ಖಾ.ನಂ.762/ 762 (ಮೊದಲಿಗೆ ದೇವರಾಯ ಪಟ್ಟಣ ಗ್ರಾಮದ ಸರ್ವೆ 
ನಂ.75/ 1ಎ ರಲ್ಲಿದ್ದ ಸೈಟ್‌ ನಂ.4 ಆಗಿದ್ದು ಇದರ ಅಳತೆ ಪೂರ್ವ-ಪಶ್ಚಿಮ: 40 ಅಡಿಗಳು, ಉತ್ತರ-ದಕ್ಷಿಣದ: 30 ಅಡಿಗಳು, ಇದಕ್ಕೆ ಚೆಕ್ಕುಬಂದಿ: 
ಪೂರ್ವಕ್ಕೆ: ಬೇರೆಯವರ ಜಮೀನು, ಪಶ್ಚಿಮಕ್ಕೆ: 30 ಅಡಿ ರಸ್ತೆ, ಉತ್ತರಕ್ಕೆ: ಸೈಟ್‌ ನಂ.4 ದಕ್ಷಿಣಕ್ಕೆ: ಸೈಟ್‌ ನಂ.2 ಈ ಮಧ್ಯೆ ಇರುವ ನಿವೇಶನ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಪಿ.ಆರ್‌.1482 ಹಾಗೂ ವಸೂಲಾತಿ ಅಧಿಕಾರಿಗಳು, 
ತುಮಕೂರು ಉಪವಿಭಾಗ, ತುಮಕೂರು. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾತಿ ಅಧಿಕಾರಿಗಳು ತುಮಕೂರು ಉಪವಿಭಾಗ, 
ತುಮಕೂರು, ಇವರ ನಡವಳಿಕೆಗಳು 

ವಿಷಯ: ಶ್ರೀಮತಿ ಡಿ. ಸೀಮಾ 0/0 ಎಸ್‌. ದೊಡ್ಡಣ್ಣ ಒಡೆಯರ್‌ ಮುನ್ಸಿಪಲ್‌ ಲೇಔಟ್‌, ತುಮಕೂರು, ಇವರ ಸ್ಥಿರಾಸ್ಟಿಯನ್ನು 

ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ ತುಮಕೂರು, ಇವರ ಹೆಸರಿಗೆ ಖಾಯಂ ಮಾಡಿ ಸ್ಟಿರೀಕರಣ ಆದೇಶ ನೀಡುವ ಬಗ್ಗೆ. 
ಉಲ್ಲೇಖ: 1) ಮಾರಾಟಾಧಿಕಾರಿಗಳು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ತುಮಕೂರು ಇವರ ಪತ್ರ ಸಂಖ್ಯೆ: ಮಾ.ಅ. 

101/ 2006-07 ದಿನಾಂಕ: 07.08.2006. 
2) ಕಾರ್ಯದರ್ಶಿ! ವ್ಯವಸ್ಥಾಪಕರು ಶ್ರೀ ಕನಕ ಪತ್ತಿನ ಸಹಕಾರ ಸಂಘ ನಿ., ತುಮಕೂರು ದಿನಾಂಕ:04.05.2006. 
3) ಈ ಕಛೇರಿಯ ಪತ್ರ ಸಂಖ್ಯೆ: 10/ 2006-07 ದಿನಾಂಕ:31.08.2006. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೫೮೭ 





ಪ್ರಸ್ತಾವನೆ: 
ಶ್ರೀಮತಿ ಡಿ. ಸೀಮಾ 0/0 ಎಸ್‌. ದೊಡ್ಡಣ್ಣ ಒಡೆಯರ್‌ ಮುನ್ಸಿಪಲ್‌ ಲೇಔಟ್‌, ತುಮಕೂರು, ಇವರು ಶ್ರೀ ಕನಕ ಪತ್ತಿನ ಸಹಕಾರ 
ಸಂಘ/ ಬ್ಯಾಂಕ್‌ ನಿ., ತುಮಕೂರು ಇಲ್ಲಿ ಸಾಲ ಪಡೆದು ಅಸಲು, ಬಡ್ಡಿ ಮತ್ತು ಇತರೇ ಖರ್ಚು ಒಟ್ಟು ರೂ.1,88,865/- ಗಳಿಗೆ ಸುಸ್ತಿಯಾಗಿದ್ದು, 
ವಸೂಲಾತಿಗಾಗಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಇವರ ನ್ಯಾಯಾಲಯದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959ರ ಕಲಂ 70 ರಡಿಯಲ್ಲಿ ದಾವೆಯನ್ನು ಹೂಡಿದ್ದು. ಈ ದಾವಾ ಸಂಖ್ಯೆ 23/ 04-05 ದಿನಾಂಕ:18.06.2004 ಅವಾರ್ಡ್‌ ಆಗಿರುತ್ತದೆ. ಈ 
ನಿರ್ಣಯದ ಜಾರಿಗಾಗಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 101 ರೀತ್ಕಾ ಅಮಲ್ಲಾರಿಯನ್ನು ದಿನಾಂಕ:14.06.2005 ಪಡೆಯಲಾಗಿದೆ. ತೀರ್ಪಿನ 
ನಂತರದಲ್ಲಿಯೂ ಸಹ ಡಿಕ್ರಿ ಹಣವನ್ನು ಸಂಘ! ಬ್ಯಾಂಕಿಗೆ ಮರುಪಾವತಿಸಿದೆ ಸುಸ್ತಿದಾರರಾದ ಕಾರಣದಿಂದ ಡಿಕ್ರಿ ಹಣವನ್ನು ವಸೂಲಿಮಾಡಲು 
ಅಮಲ್ಜಾರಿ ಸಂಖ್ಯೆ: 49/ 04-05 ದಿನಾಂಕ:14.06.2005ರಂದು ಮಾರಾಟಾಧಿಕಾರಿಯವರ ವಶಕ್ಕೆ ನೀಡಲಾಗಿತ್ತು. ಮಾರಾಟಾಧಿಕಾರಿಗಳು ವಸೂಲಿ 
ಕ್ರಮ ನಡೆಸಿ ಡಿಕ್ರಿ ಬಾಕಿದಾರರ ಸ್ಥಿರಾಸ್ತಿಯನ್ನು ದಿನಾಂಕ:21.07.2006ರಂದು ಬಹಿರಂಗ ಹರಾಜಿಗೆ ಗುರಿಪಡಿಸಲಾಗಿದ್ದು ಹರಾಜಿನ ದಿನಾಂಕಕ್ಕೆ ಸಂಘಕ್ಕೆ! 
ಬ್ಯಾಂಕಿಗೆ ಸುಸ್ತಿ ಸಾಲಗಾರರಿಂದ ಒಟ್ಟು ರೂ.1,80,000- ಗಳು ಸಂಘಕ್ಕೆ! ಬ್ಯಾಂಕಿಗೆ ಮರುಪಾವತಿಸಲು ಬಾಕಿ ಇರುತ್ತದೆ. ಕರ್ನಾಟಕ ಸಹಕಾರ 
ಸಂಘಗಳ 1960 ನಿಯಮ 38ರ ರೀತ್ಯಾ ದಿನಾಂಕ:21.07.2006 ಬಹಿರಂಗ ಹರಾಜು ನಡೆಸಿ ಸದರಿ ಹರಾಜಿನಲ್ಲಿ ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ 
1st ಮೈನ್‌ ಶ್ರೀನಿವಾಸ ಕಲ್ಯಾಣ ಮಂದಿರ ರಸ್ತೆ, ಕೃಷ್ಣನಗರ, ಎಸ್‌.ಐ.ಟಿ. ತುಮಕೂರು. ಇವರು ಭಾಗವಹಿಸಿ ಅತಿ ಹೆಚ್ಚಿನ ಬಿಡ್ಡುದಾರರಾಗಿ 
ರೂ.1,80,000- ಗಳ ಅತ್ಯಧಿಕ ಬಿಡ್ಡು ಕೂಗಿರುವುದರಿಂದ ಸುಸ್ತಿ ಸಾಲಗಾರರು ಆಧಾರ ಮಾಡಿಕೊಟ್ಟಿರುವ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮ 1960ರ 38(6) (ಎ) ರನ್ವಯ ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ 18! ಮೈನ್‌ ಶ್ರೀನಿವಾಸ ಕಲ್ಯಾಣ ಮಂದಿರ ರಸ್ತೆ, ಕೃಷ್ಣನಗರ, 
ಎಸ್‌.ಐ.ಟಿ., ತುಮಕೂರು, ಇವರಿಗೆ ಸದರಿ ಹರಾಜನ್ನು ಖಾಯಂ ಮಾಡಿ ಸ್ಥಿರೀಕರಣ ಆದೇಶ ನೀಡಲು ಉಲ್ಲೇಖ (1) ಮತ್ತು (2ರಲ್ಲಿ ನಮೂದಿಸಿದ 
ಪತ್ರದಲ್ಲಿ ಕೋರಿರುತ್ತಾರೆ. ಬಹಿರಂಗ ಹರಾಜಿನ ಮಾರಾಟದ ದಿನಾಂಕದಿಂದ 30 ದಿವಸಗಳಲ್ಲಿ ಸ್ಥಿರಾಸ್ತಿಯ ಮಾರಾಟಕ್ಕೆ ಮೊದಲು ಅದರ ಒಡೆತನ 
ಹೊಂದಿರುವಂತ ಅಥವಾ ಮಾರಾಟಕ್ಕೆ ಮುನ್ನ ಪಡೆದ ಸ್ವಾಮ್ಯವನ್ನು ಹೊಂದಿದ ಕಾರಣದಿಂದ ಹಕ್ಕನ್ನು ಪಡೆದವರು ಮತ್ತು ಈ ಕಛೇರಿಗೆ 
ನಿಯಮಾನುಸಾರ ಠೇವಣಿ ಇಟ್ಟು ಮಾರಾಟವನ್ನು ರದ್ದುಪಡಿಸಬೇಕೆಂದು ನಿಯಮ 38 (ಎ) (6ರ ರೀತಿಯಾಗಿ ಅಥವಾ ಡಿಕ್ರಿದಾರರು ಅಥವಾ 
ಮಾರಾಟದಿಂದ ತನ್ನ ಹಕ್ಕಿಗೆ ಬಾಧೆಯಾದ ಯಾವುದೇ ವ್ಯಕ್ತಿಯು, ಬಹಿರಂಗ ಹರಾಜು ನಡೆಸುವಲ್ಲಿ ತಪ್ಪು ನಡೆದಿದೆ ಎಂದು 38ನೇ ನಿಯಮ 5(ಎ) ಅಡಿ 
ಮಾರಾಟ ರದ್ದುಪಡಿಸಬೇಕೆಂದು 30 ದಿವಸಗಳೊಳಗಾಗಿ ಯಾವುದೇ ಅರ್ಜಿ ಈ ಕಛೇರಿಯಲ್ಲಿ ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ ಈ ಆದೇಶ 
ಹೊರಡಿಸಲಾಗಿದೆ. 
ಆದೇಶ 
ಕ್ರಮ ಸಂಖ್ಯೆ: ಎ.ಆರ್‌.ಟಿ! ಎ.ಬಿ.ಎಸ್‌./ ಸಿ.ಆರ್‌.-07/ 06-07, ದಿನಾಂಕ:4ನೇ ಸೆಪ್ಟೆಂಬರ್‌, 2006 
ಶ್ರೀ ಮುರುಳಿ ಕೃಷ್ಣಪ್ಪ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಿ ಅಧಿಕಾರಿಗಳು, ತುಮಕೂರು ಉಪವಿಭಾಗ, 
ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ನಿಯಮ 38 (6) (ಎ) ರನ್ವಯ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ 
ಅಧಿಸೂಚನೆ ಸಂಖ್ಯೆ: ಸಿ.ಎಂ.ಡಬ್ಲೂ. 69. ಸಿ.ಎಲ್‌.ಎಂ/ 2001 ದಿನಾಂಕ:21.11.2001 ರೀತ್ಯಾ ಪ್ರತ್ಕಾಯೋಜಿಸಲ್ಪಟ್ಟ ಅಧಿಕಾರವನ್ನು ಚಲಾಯಿಸಿ 
ಶ್ರೀಮತಿ ಡಿ. ಸೀಮಾ 0/0೦ ಎಸ್‌. ದೊಡ್ಡಣ್ಣ ಒಡೆಯರ್‌, ಮುನ್ಸಿಪಲ್‌ ಲೇಔಟ್‌ ತುಮಕೂರು, ಇವರ ಸ್ಟಿರಾಸ್ತಿಯ ಷೆಡ್ಯೂಲ್‌ನಲ್ಲಿ ವಿವರಿಸಲಾದ 
ನಿವೇಶನ ಇರುವ ಸ್ಥಿರಾಸ್ತಿಯನ್ನು ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ 1ನೇ ಮೈನ್‌ ಶ್ರೀನಿವಾಸ ಕಲ್ಯಾಣ ಮಂದಿರ ರಸ್ತೆ, ಕೃಷ್ಣನಗರ, ಎಸ್‌.ಐ.ಟಿ., 
ತುಮಕೂರು, ಇವರ ಹೆಸರಿಗೆ ನಿಲ್ಲಿಸಿ ಬಹಿರಂಗ ಹರಾಜು ಮಾರಾಟ ಸ್ಥಿರೀಕರಣ ಆದೇಶ ನೀಡಿರುತ್ತೇನೆ. ಮತ್ತು ಈ ಆದೇಶಕ್ಕೆ ಕರ್ನಾಟಕ ಸಹಕಾರ 
ಸಂಘಗಳ ನಿಯಮ 1960ರ 38(7) ರೀತ್ಯಾ, ಮಾರಾಟ ಮಾಡಲಾದ ಆಸ್ತಿಯ ಮತ್ತು ಖರೀದಿದಾರನ ಹೆಸರನ್ನೊಳಗೊಂಡ ಆಸ್ತಿಯ ಮಾರಾಟದ ಬಗ್ಗೆ 
ನಿರ್ಣಾಯಿತ ಸಾಕ್ಷಿಯಾಗಿ ನೀಡಿದ ಪ್ರಮಾಣ ಪತ್ರವನ್ನು ಲಗತ್ತಿಸಿ ಆದೇಶಿಸಿದೆ. 
ಈ ಕಛೇರಿಯ ಮೊಹರು ಹಾಗೂ ನನ್ನ ಹಸ್ತಾಕ್ಷರದೊಂದಿಗೆ ದಿನಾಂಕ:04.09.2006ರಂದು ಈ ಆದೇಶ ನೀಡಲಾಗಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಹಾಗೂ ವಸೂಲಾತಿ ಅಧಿಕಾರಿಗಳು, 
ತುಮಕೂರು ಉಪವಿಭಾಗ, ತುಮಕೂರು. 
ಸ್ಥಿರ -ಸ್ವತ್ತಿನ ಷೆಡ್ಕೂಲ್‌ 
ತುಮಕೂರು ನಗರ, ದೇವರಾಯಪಟ್ಟಣ, ಬಡಾವಣೆ, ಮು.ಖಾ.ನಂ.763/ 763 (ಮೊದಲಿಗೆ ದೇವರಾಯ ಪಟ್ಟಣ ಗ್ರಾಮದ ಸರ್ವೆ ನಂ. 
751ಎ ರಲ್ಲಿದ್ದ ಸೈಟ್‌ ನಂ.4 ಆಗಿದ್ದು ಇದರ ಅಳತೆ ಪೂರ್ವ-ಪಶ್ಚಿಮ: 40 ಅಡಿಗಳು, ಉತ್ತರ-ದಕ್ಷಿಣ:30 ಅಡಿಗಳು, ಇದಕ್ಕೆ ಚಿಕ್ಕುಬಂದಿ: ಪೂರ್ವಕ್ಕೆ: 
ಬೇರೆಯವರ ಜಮೀನು, ಪಶ್ಚಿಮಕ್ಕೆ 30 ಅಡಿ ರಸ್ತೆ, ಉತ್ತರಕ್ಕೆ: ಸೈಟ್‌ ನಂ.5, ದಕ್ಷಿಣಕ್ಕೆ: ಸೈಟ್‌ ನಂ.3 ಈ ಮಧ್ಯೆ ಇರುವ ನಿವೇಶನ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಹಾಗೂ ವಸೂಲಾತಿ ಅಧಿಕಾರಿಗಳು, 
ತುಮಕೂರು ಉಪವಿಭಾಗ, ತುಮಕೂರು. 


ಕರ್ನಾಟಕ ಸಹಕಾರ ಸಂಘಗಳ 1960 ನಿಯಮ 38(7) ರೀತ್ಯಾ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 101ರನ್ವಯ ಮಾರಾಟದ ಬಗ್ಗೆ ಪ್ರಮಾಣ ಪತ್ರ 
ಸ್ಲಿರಸ್ಪತ್ತಿನ ಬಹಿರಂಗ ಹರಾಜಿನ ಮೂಲಕ ಮಾರಾಟ ಮಾಡಿದ ಸ್ಥಿರೀಕರಣದ ಪ್ರಮಾಣ ಪತ್ರ 


0 
ಶ್ರೀಮತಿ ಡಿ. ಸೀಮಾ 0/0 ಎಸ್‌. ದೊಡ್ಡಣ್ಣ ಒಡೆಯರ್‌ ಮುನ್ಸಿಪಲ್‌ ಲೇಔಟ್‌, ತುಮಕೂರು, ಇವರ ಸ್ಲಿರಾಸ್ತಿಯನ್ನು ಕರ್ನಾಟಕ ಸಹಕಾರ 


ಸಂಘಗಳ ಕಾಯ್ದೆ 1959 ಕಲಂ 70ರನ್ವಯ ಆದೇಶವನ್ನು ಕಲಂ 101 ರೀತ್ಯಾ ಜಾರಿ ಮಾಡಿದ್ದರಿಂದ ಸದರಿಯವರ ಸ್ಥಿರಸ್ವತ್ತುಗಳನ್ನು 
ದಿನಾಂಕ:04.09.2006ರಂದು ಈ ಕಛೇರಿಯ ಆದೇಶದಡಿಯಲ್ಲಿ ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ 1ನೇ ಮೈನ್‌ ಶ್ರೀನಿವಾಸ ಕಲ್ಯಾಣ ಮಂದಿರ 
ರಸ್ತೆ, ಕೃಷ್ಣನಗರ, ತುಮಕೂರು, ಇವರ ಹೆಸರಿಗೆ ಹರಾಜನ್ನು ಖಾಯಂ ಮಾಡಿ ದೃಢೀಕರಣ ಆದೇಶ ನೀಡಿದೆ. ಈ ಕೆಳಕಂಡ ಸ್ಥಿರಾಸ್ತಿಗಳ ಹಕ್ಕು, 


೨೫೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





ಸ್ವಾಮ್ಯ, ಅಧಿಕಾರ, ನಾಮ, ಮತ್ತು ಬಾಧ್ಯತೆ ಶ್ರೀ ರಂಗರಾಮಣ್ಣ ಬಿನ್‌ ರಂಗೇಗೌಡ 1ನೇ ಮೈನ್‌ ಶ್ರೀನಿವಾಸ ಕಲ್ಯಾಣ ಮಂದಿರ ರಸ್ತೆ, ಕೃಷ್ಣಾನಗರ, 
ತುಮಕೂರು, ಇವರಿಗೆ ನಿರ್ದಿಷ್ಟವಾಗಿರತಕ್ಕದ್ದು ಎಂದು ಕರ್ನಾಟಕ "ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 101ರನ್ವಯ ಪ್ರಮಾಣ ಪತ್ರ ನೀಡಿದೆ. 
ಶ್ರೀಮತಿ ಡಿ. ಸೀಮಾ 0/೦ ಎಸ್‌. ದೊಡ್ಡಣ್ಣ ಒಡೆಯರ್‌ ಮುನ್ಸಿಪಲ್‌ ಲೇಔಟ್‌, ತುಮಕೂರು ಇವರ 
ಸ್ವತ್ತಿನ ವಿವರ 
ತುಮಕೂರು ನಗರ, ದೇವರಾಯಪಟ್ಟಣ, ಬಡಾವಣೆ, ಮು.ಖಾ.ನಂ.763/ 763 (ಮೊದಲಿಗೆ ದೇವರಾಯ ಪಟ್ಟಣ ಗ್ರಾಮದ ಸರ್ವೆ 
ನಂ.75/ 1ಎ ರಲ್ಲಿದ್ದ ಸೈಟ್‌ ನಂ.4 ಆಗಿದ್ದು ಇದರ ಅಳತೆ ಪೂರ್ವ-ಪಶ್ಚಿಮ: 40 ಅಡಿಗಳು, ಉತ್ತರ-ದಕ್ಷಿಣದ: 30 ಅಡಿಗಳು, ಇದಕ್ಕೆ ಚೆಕ್ಕುಬಂದಿ: 
ಪೂರ್ವಕ್ಕೆ: ಬೇರೆಯವರ ಜಮೀನು, ಪಶ್ಚಿಮಕ್ಕೆ: 30 ಅಡಿ ರಸ್ತೆ, ಉತ್ತರಕ್ಕೆ: ಸೈಟ್‌ ನಂ.5 ದಕ್ಷಿಣಕ್ಕೆ: ಸೈಟ್‌ ನಂ.3 ಈ ಮಧ್ಯೆ ಇರುವ ನಿವೇಶನ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಪಿ.ಆರ್‌.1483 ಹಾಗೂ ವಸೂಲಾತಿ ಅಧಿಕಾರಿಗಳು, 
ತುಮಕೂರು ಉಪವಿಭಾಗ, ತುಮಕೂರು. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾತಿ ಅಧಿಕಾರಿಗಳು ತುಮಕೂರು ಉಪವಿಭಾಗ, 
ತುಮಕೂರು, ಇವರ ನಡವಳಿಕೆಗಳು 
ವಿಷಯ: ಶ್ರೀ ನರಸಿಂಹಯ್ಯ (ಪವತಿ) ಹೆಂಡತಿ ಶ್ರೀಮತಿ ಸಿದ್ದಗಂಗಮ್ಮ ಅಸಲೀಪುರ, ತುಮಕೂರು ತಾಲ್ಲೂಕು ಇವರ ಸ್ಟಿರಾಸ್ಥಿಯನ್ನು 
ತುಮಕೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ 'ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ, ತುಮಕೂರು ಇವರ 
ಹೆಸರಿಗೆ ವರ್ಗಾವಣೆಗೊಂಡಿರುವ ಆಸ್ತಿಯನ್ನು ಪುನರ್‌ ವರ್ಗಾಯಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಎ.ಬಿ.ಎನ್‌.ಸಿ.ಆರ್‌/ 882/ 2001-02, ದಿನಾಂಕ:13.01.2000. 
2) ವ್ಯವಸ್ಥಾಪಕರು ತುಮಕೂರು ತಾಲ್ಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ತುಮಕೂರು 
ಇವರ ಪತ್ರ ಕ್ರ.ಸಂ. 79/2006-07, ದಿನಾಂಕ:12.06.2006 ಮತ್ತು ಪತ್ರ ಸಂಖ್ಯೆ: 164/ 2006-07, 
ದಿನಾಂಕ:11.08.2006. 
ಪ್ರಸ್ತಾವನೆ: 


ಶ್ರೀ ನರಸಿಂಹಯ್ಯ (ಪವತಿ) ಹೆಂಡತಿ ಶ್ರೀಮತಿ ಸಿದ್ದಗಂಗಮ್ಮ ಅಸಲೀಪುರ, ತುಮಕೂರು ತಾಲ್ಲೂಕು ಇವರು ತುಮಕೂರು ತಾಲ್ಲೂಕು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ತುಮಕೂರು ಈ ಬ್ಯಾಂಕಿನಲ್ಲಿ ಕೊಳವೆ ಬಾವಿ ಮುಳುಗಡೆ ಯಂತ್ರ 
ಯೋಜನೆಯಲ್ಲಿ ಸಾಲ ಪಡೆದು ಸುಸ್ತಿದಾರರಾಗಿರುವುದರಿಂದ ಇವರಿಂದ ಬರಬೇಕಾದ ಅಸಲು, ಬಡ್ಡಿ, ಇತರೆ ಖರ್ಚು ಒಟ್ಟು ರೂ.72,000-00 ಗಳಿಗೆ 
ವಸೂಲಾತಿ ಡಿಕ್ರಿ ಆದೇಶ ಪಡೆದು ಅಮಲ್ಲಾರಿ ಸಂಖ್ಯೆ: 430] 1388/ 99-2000 ರೀತ್ಯಾ ಅಮಲ್ಲಾರಿ ಪಡೆಯಲಾಗಿದ್ದರ ಮೇರೆಗೆ ದಿನಾಂಕ:20.02.2000 
ರಂದು ಬ್ಯಾಂಕಿನ ಮಾರಾಟಾಧಿಕಾರಿಗಳು ಬಹಿರಂಗವಾಗಿ ಇವರು ಆಧಾರ ಮಾಡಿಕೊಟ್ಟಿರುವ ಸ್ಥಿರಾಸ್ತಿಗಳನ್ನು ಹರಾಜು ನಡೆಸಿ, ಹರಾಜಿನಲ್ಲಿ ಯಾರು 
ಬಿಡ್ಡುದಾರರು ಬಾರದೇ ಇದ್ದುದರಿಂದ ಮಾರಾಟಾಧಿಕಾರಿಗಳ ನಡವಳಿಕೆ ಮೇರೆಗೆ ಉಲ್ಲೇಖ (1)ರ ಆದೇಶದಲ್ಲಿ ಇವರ ಸ್ಪಿರಾಸ್ತಿಗಳನ್ನು ತಾಲ್ಲೂಕು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ತುಮಕೂರು ಇವರ ಹೆಸರಿಗೆ ವರ್ಗಾಯಿಸಿ ಆದೇಶ ನೀಡಲಾಗಿತ್ತು. 


ತರುವಾಯ ಸದರಿ ಬ್ಯಾಂಕಿನ ವ್ಯವಸ್ಥಾಪಕರು ದಿನಾಂಕ:12.06.2006 ರಂದು ಉಲ್ಲೇಖ ಪತ್ರ (ರಲ್ಲಿ ಸದರಿ ಸಾಲಗಾರರು 
ದಿನಾಂಕ:13.06.2005 ರಂದು ರಸೀತಿ ಸಂಖ್ಯೆ: 2797ರ ಪ್ರಕಾರ ಸದರಿ ಬ್ಯಾಂಕಿಗೆ ಬಾಕಿಯಿರುವ ಸಾಲದ ಮೊತ್ತವನ್ನು ಪಾವತಿಸಿರುವುದಾಗಿ 
ವ್ಯವಸ್ಥಾಪಕರು ದಿನಾಂಕ:12.06.2006ರಂದು ಸಾಲ ತೀರುವಳಿ ಮಾಡಿರುತ್ತಾರೆ. ಸದರಿಯವರಿಗೆ ಸಾಲ ತೀರುವಳಿ ದೃಢೀಕರಣ ಪತ್ರ ನೀಡಲಾಗಿದೆ. 
ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆ ದಿನಾಂಕ:02.06.2006ರಂದು ನಡೆದ ಸಭೆಯ ನಡವಳಿಕೆಯಲ್ಲಿ, ಸದರಿ ಪೂರ ಸಾಲ ತೀರುವಳಿ ಮಾಡಿರುವ 
ಹಿನ್ನೆಲೆಯಲ್ಲಿ ಶ್ರೀ ನರಸಿಂಹಯ್ಯ (ಪವತಿ) ಹೆಂಡತಿ ಶ್ರೀಮತಿ ಸಿದ್ದಗಂಗಮ್ಮ ಅಸಲೀಪುರ, ತುಮಕೂರು ತಾಲ್ಲೂಕು ಇವರ ಹೆಸರಿಗೆ ವರ್ಗಾವಣೆ 
ಮಾಡಲು ತೀರ್ಮಾನಿಸಿರುವ ಹಿನ್ನೆಲೆಯಲ್ಲಿ ಸದರಿಯವರ ಹೆಸರಿಗೆ ವರ್ಗಾಯಿಸುವಂತೆ ಮನವಿಯನ್ನು ಮಾಡಿಕೊಂಡಿರುತ್ತಾರೆ. 


ಸದರಿಯವರ ಮನವಿಯನ್ನು ಒಪ್ಪಿ ಉಲ್ಲೇಖ (1)ರಲ್ಲಿ ದಿನಾಂಕ:13.01.2000ರಂದು ಹೊರಡಿಸಿದ ಆದೇಶವನ್ನು ರದ್ದುಪಡಿಸಿ ಈ 
ಕೆಳಕಂಡಂತೆ ಪುನರ್‌ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಕ್ರಮ ಸಂಖ್ಯೆ: ಎ.ಆರ್‌.ಟಿ/ ಎ.ಬಿ.ಎಸ್‌./ ಸಿ.ಆರ್‌.-882/ 01-02, ದಿನಾಂಕ:21ನೇ ಆಗಸ್ಟ್‌, 2006 
ಪ್ರಸ್ತಾವನೆಯಲ್ಲಿರುವ ಅಂಶಗಳನ್ನು ಗಮನಿಸಿ ಶ್ರೀ ಟಿ. ಮುರುಳಿಕೃಷ್ಣಪ್ಪ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಿ 
ಅಧಿಕಾರಿಗಳು, ತುಮಕೂರು ಉಪವಿಭಾಗ ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ನಿಯಮ 38(ಎ) 15 ರನ್ವಯ 
ಹಾಗೂ ಕರ್ನಾಟಕ ಸಹಕಾರ ಅಧಿಸೂಚನೆ ಸಂಖ್ಯೆ: ಸಿ.ಎಂ.ಡಬ್ಲ್ಯೂ! 69! ಸಿಸಿಎಂ! 2001 ದಿನಾಂಕ:21.11.2001ರ ರೀತ್ಕಾ ಪ್ರತ್ಯಾಜಿಸಲ್ಪಟ್ಟ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ನರಸಿಂಹಯ್ಯ (ಪವತಿ) ಹೆಂಡತಿ ಶ್ರೀಮತಿ ಸಿದ್ದಗಂಗಮ್ಮ ಅಸಲೀಪುರ, ತುಮಕೂರು ತಾಲ್ಲೂಕು, ಅಸಲೀಪುರ 
ಗ್ರಾಮದ ಸರ್ವೆ ನಂ.1/3ಎ ವಿಸ್ತೀರ್ಣ 4.23 ಖುಷ್ಕಿ ಜಮೀನು ಇರುವ ಸ್ಥಿರಾಸ್ತಿಯನ್ನು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ 
ಬ್ಯಾಂಕ್‌ ನಿ., ತುಮಕೂರು ಈ ಬ್ಯಾಂಕಿನ ಹೆಸರಿಗೆ ವರ್ಗಾಯಿಸಲು ನೀಡಿದ ಆದೇಶವನ್ನು ಹಿಂತೆಗೆದುಕೊಂಡು ಸದರಿ ಸ್ಥಿರಾಸ್ತಿಯನ್ನು ಶ್ರೀ ನರಸಿಂಹಯ್ಯ 
(ಪವತಿ) ಹೆಂಡತಿ ಶ್ರೀಮತಿ ಸಿದ್ದಗಂಗಮ್ಮ ಅಸಲೀಪುರ, ತುಮಕೂರು ತಾಲ್ಲೂಕು ಇವರ ಹೆಸರಿಗೆ ನಿಲ್ಲಿಸಿ, ಪುನರ್‌ ವರ್ಗಾವಣೆ ಮಾಡಿ ಆದೇಶ 
ನೀಡಿರುತ್ತೇನೆ. 
ಈ ಆದೇಶವನ್ನು ಸಹಕಾರ ಸಂಘಗಳ ಕಾಯಿದೆ ಅನ್ವಯ ನಮೂನೆ 8ರ ನಿಗದಿತ ನಮೂನೆಯಲ್ಲಿ ಸ್ಥಿರ ಸ್ವತ್ತುಗಳ ಪತ್ರವನ್ನು ಅಲಾಯಿದೆ 
ಲಗತ್ತಿಸಿದೆ. 
ಈ ಕಛೇರಿಯ ಮೊಹರು ಹಾಗೂ ನನ್ನ ಸ್ವಹಸ್ತಾಕ್ಷರದೊಂದಿಗೆ ದಿನಾಂಕ:21.08.2006ರಂದು ಪುನರ್‌ ಆದೇಶ ನೀಡಲಾಗಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪವಿಭಾಗ, ತುಮಕೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೫೮೯ 





ನಮೂನೆ-/॥॥ 
ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ 38(ಎ) ರೀತ್ಕಾ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 101ರ 
ಅನ್ವಯ ಪರಬಾರೆ ಬಗ್ಗೆ ಪ್ರಮಾಣ ಪತ್ರ 
ಸ್ಥಿರ ಸ್ವತ್ತುಗಳ ವರ್ಗಾವಣೆ ಪ್ರಮಾಣ ಪತ್ರ 
ತುಮಕೂರು ಜಿಲ್ಲೆ ತುಮಕೂರು ತಾಲ್ಲೂಕು, ಅಸಲೀಪುರ ಗ್ರಾಮದ, ಶ್ರೀ ನರಸಿಂಹಯ್ಯ (ಪವತಿ), ಹೆಂಡತಿ ಶ್ರೀಮತಿ ಸಿದ್ದಗಂಗಮ್ಮ ಇವರ 
ಸ್ಟಿರಾಸ್ತಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 71ರ ಅನ್ವಯ ಆದೇಶವನ್ನು ಜಾರಿಮಾಡಿದ್ದರಿಂದ ಸದರಿಯವರ ಸ್ಥಿರ ಸ್ವತ್ತುಗಳನ್ನು 
ದಿನಾಂಕ:13.02.2002 ರಂದು ಈ ಕಛೇರಿ ಆದೇಶದ ಅಡಿಯಲ್ಲಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., 
ತುಮಕೂರು ಇವರಿಗೆ ವರ್ಗಾಯಿಸಿದ್ದು, ಸದರಿ ಸಾಲಗಾರರಿಂದ ಬ್ಯಾಂಕಿಗೆ ಬರಬೇಕಾಗಿದ್ದ ಪೂರ ಹಣ ಸಂದಾಯವಾಗಿದ್ದು, ಸದರಿ ಸ್ಥಿರಾಸ್ತಿಗಳನ್ನು 
ಮೂಲ ಹಕ್ಕುದಾರರಿಗೆ ಪುನರ್‌ ವರ್ಗಾಯಿಸುವಂತೆ ಬ್ಯಾಂಕಿನ ಕೋರಿಕೆ ಮೇರೆಗೆ ಈ ಕೆಳಕಂಡ ಸ್ಥಿರಾಸ್ತಿಗಳ ಹಕ್ಕು ಅಧಿಕಾರ, ನಾನು ಮತ್ತು ಬಾದ್ಯತೆ ಶ್ರೀ 
ನರಸಿಂಹಯ್ಯ (ಪವತಿ) ಹೆಂಡತಿ ಶ್ರೀಮತಿ ಸಿದ್ದಗಂಗಮ್ಮ ಅಸಲೀಪುರ, ತುಮಕೂರು ತಾಲ್ಲೂಕು ಇವರಿಗೆ ನಿರ್ದಿಷ್ಟವಾಗಿರತಕ್ಕದ್ದು ಮತ್ತು ಈ ಆದೇಶ 
ಸೇರಿಸಲ್ಪಟ್ಟ ಅಧಿಸೂಚನೆಯಲ್ಲಿ ವಿಧಿಸಲಾದ ಷರತ್ತುಗಳಿಗೆ ಮತ್ತು ನಿಯಮಾವಳಿಗೆ ಒಳಪಟ್ಟು ಸ್ಥಿರಾಸ್ತಿಯನ್ನು ಮೂಲ ಹಕ್ಕುದಾರರಿಗೆ ಒಪ್ಪಿಸತಕ್ಕದ್ದೆಂದು 
ಅಧಿನಿಯಮ 101ರ ಪ್ರಕಾರ ಅನ್ವಯ ಈ ಮೇಲಿನ ಆದೇಶ ನೀಡಲಾಗಿದೆ. 
ಸ್ವತ್ತುಗಳ ವಿವರ 








ಗ್ರಾಮ ಸರ್ವೆ ನಂ. ವಿಸ್ತೀರ್ಣ ತರಹೆ ಹಕ್ಕುದಾರರ ವಿಳಾಸ 
ಅಸಲೀಪುರ 13 ಎ 4.23 ಖುಷ್ಕಿ ಶ್ರೀ ನರಸಿಂಹಯ್ಯ ಬಿನ್‌ ಕಂಬಯ್ಯ (ಪವತಿ) ಹೆಂಡತಿ 




















ಶ್ರೀಮತಿ ಸಿದ್ದಗಂಗಮ್ಮ ಕೋಂ ನರಸಿಂಹಯ್ಯ. 





ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 


2 
ಪಿ.ಆರ್‌.1484 ತುಮಕೂರು ಉಪವಿಭಾಗ, ತುಮಕೂರು. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರ ನಡವಳಿಕೆಗಳು 
ವಿಷಯ: ಸಂಖ್ಯೆ: ಎ.ಆರ್‌.46: 33:2004-05ಕ್ಕೆ ಸಂಬಂಧಿಸಿದ ಶ್ರೀಮತಿ ಪದ್ಮ ಕೋಂ ಕೆಂಪಾಚಾರಿ, ಕನಕಪುರ ರವರ ಸ್ಲಿರಾಸ್ತಿಯನ್ನು 
ಅರ್ಬನ್‌ ಕೋ-ಆಪರೇಟಿವ್‌ ಕ್ರೆಡಿಟ್‌ ಸೊಸೈಟಿ ಲಿ.,ಗೆ ವರ್ಗಾವಣೆ ಮಾಡುವ ಬಗ್ಗೆ. 
ಉಲ್ಲೇಖ: 1) ಮಾರಾಟಾಧಿಕಾರಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ರಾಮನಗರ ರವರ ಪತ್ರ ಸಂಖ್ಯೆ: ಸಸಸನಿರಾ: 46: 
ಅಮಲ್ಜಾರಿ: 05-06 ದಿನಾಂಕ:31.03.2006. 
2) ಈ ಕಛೇರಿಯ ನೋಟೀಸು ಸಂಖ್ಯೆ: ಸಸಸನಿರಾ: 46: ಸಿಇಪಿ:33: 2004-05 ದಿನಾಂಕ:22.06.2006. 

ಪ್ರಸ್ತಾವನೆ: 

ಶ್ರೀಮತಿ ಪದ್ಮ ಕೋಂ ಕೆಂಪಾಚಾರಿ, ನಂ.122, ಬಸವನಗುಡಿ ಬೀದಿ, ಪೇಟೆ, ಕನಕಪುರ ರವರು ಅರ್ಬನ್‌ ಕೋ-ಆಪರೇಟಿವ್‌ ಕ್ರೆಡಿಟ್‌ 
ಸೊಸೈಟಿ ಲಿ., ಕನಕಪುರ ಈ ಸಂಘದಲ್ಲಿ ಸಾಲ ಪಡೆದು ಸುಸ್ತಿದಾರರಾದ ಪ್ರಯುಕ್ತ ದಾವಾ ಸಂಖ್ಯೆ: ಸಸಸನಿರಾ: 46: ವ್ಯಾಜ್ಯ: 14: 2003-04ರನ್ವಯ 
ಡಿಕ್ರಿ ಪಡೆದು ಅಮಲ್ಜಾರಿ ಸಂಖ್ಯೆ: ಎಆರ್‌: 46:33: 2004-05ರ ರೀತ್ಯ ಕ್ರಮ ಜರುಗಿಸಿ ಅಮಲ್ಜಾರಿ ಬಾಕಿ ರೂ.86,856-00 (ರೂ.ಎಂಭತ್ತಾರು 
ಸಾವಿರದ ಎಂಟುನೂರ ಐವತ್ತಾರು ಮಾತ್ರ) ಗಳನ್ನು ವಸೂಲಿ ಮಾಡಲು ಶ್ರೀಮತಿ ಪದ್ಮ ಕೋಂ ಕೆಂಪಾಚಾರಿ ರವರ ಸ್ಥಿರಾಸ್ತಿಯನ್ನು ನಿಯಮಾನುಸಾರ 
ಬಹಿರಂಗ ಹರಾಜು ಮಾಡಲು ದಿನಾಂಕ: 21.10.2005ನ್ನು ನಿಗದಿಗೊಳಿಸಲಾಗಿತ್ತು. ಆದರೆ ದಿನಾಂಕ:18.10.2005ರಂದು ಸಾಲಗಾರರು 
ರೂ.20,000-00 (ರೂ. ಇಪ್ಪತ್ತು ಸಾವಿರಗಳು ಮಾತ್ರ) ಗಳನ್ನು ಪಾವತಿಸಿ ಒಂದು ತಿಂಗಳ ಕಾಲಾವಕಾಶ ಕೋರಿದ ಮೇರೆಗೆ ಅವರ ವಿರುದ್ಧ ಕ್ರಮ 
ಜರುಗಿಸದೆ ಹರಾಜು ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿತ್ತು. 

ಆದರೆ ಸಾಲಗಾರರು ಅವರೇ ತಿಳಿಸಿದ ದಿನಾಂಕದಲ್ಲಿ ಬಾಕಿ ಹಣವನ್ನು ಸಂಘಕ್ಕೆ ಮರುಪಾವತಿಸದ ಪ್ರಯುಕ್ತ ಪುನಃ ಹರಾಜನ್ನು 
ದಿನಾಂಕ:27.02.2006ಕ್ಕೆ ನಿಗದಿಗೊಳಿಸಿ ಪ್ರಚಾರ ಪಡಿಸಲಾಗಿತ್ತು. ಅದರ ಆ ದಿನಾಂಕಕ್ಕೆ ಮೊದಲು ಅಥವಾ ಆ ದಿನಾಂಕದಂದೂ ಸಹ ಸಾಲಗಾರರು 
ಸಾಲವನ್ನು ಸಂಘಕ್ಕೆ ಮರುಪಾವತಿ ಮಾಡಲಿಲ್ಲ. ಅಲ್ಲದೆ ಹರಾಜಿನಲ್ಲಿ ಬಿಡ್ಡುದಾರರು ಯಾರೂ ಭಾಗವಹಿಸಲಿಲ್ಲ. ಆ ಪ್ರಯುಕ್ತ ಶ್ರೀಮತಿ ಪದ್ಮ ಕೋಂ 
ಕೆಂಪಾಚಾರಿರವರಿಂದ ಅರ್ಬನ್‌ ಕೋ-ಆಪರೇಟಿವ್‌ ಕ್ರೆಡಿಟ್‌ ಸೊಸೈಟಿ ಲಿ., ಕನಕಪುರ ಈ ಸಂಘಕ್ಕೆ ಬರಬೇಕಾದ ರೂ.86,856-00 (ರೂ. ಎಂಭತ್ತಾರು 
ಸಾವಿರದ ಎಂಟುನೂರು ಐವತ್ತಾರು ಮಾತ್ರ) ಗಳಿಗೆ ಅವರ ಸ್ಥಿರಾಸ್ತಿಯನ್ನು ಸಂಘದ ಹೆಸರಿಗೆ ವರ್ಗಾವಣೆ ಮಾಡಲು ಉಲ್ಲೇಖ (1ರಲ್ಲಿ 
ಮಾರಾಟಾಧಿಕಾರಿಗಳು ಕೋರಿರುತ್ತಾರೆ. 

ಮಾರಾಟಾಧಿಕಾರಿಗಳ ಶಿಫಾರಸ್ಸಿನ ಬಗ್ಗೆ ಶ್ರೀಮತಿ ಪದ್ಮ ಕೋಂ ಕೆಂಪಾಚಾರಿ ರವರು ದಿನಾಂಕ: 29.07.2006ರಂದು ಬೆಳಿಗ್ಗೆ 11 ಗಂಟೆಗೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ರಾಮನಗರ ರವರ ನ್ಯಾಯಾಲಯದಲ್ಲಿ ಹಾಜರಾಗಿ ಅವರ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕಾಲಾವಕಾಶ 
ನೀಡಿ ಉಲ್ಲೇಖ (2)ರ ನೋಟೀಸನ್ನು ಅಂಚೆ ನೊಂದಣಿ ಮೂಲಕ ಜಾರಿ ಮಾಡಲಾಗಿತ್ತು. ಆದರೆ ಸದರಿ ನೋಟೀಸು ಜಾರಿಯಾಗದ ಪ್ರಯುಕ್ತ 
ನ್ಯಾಯಾಲಯಕ್ಕೆ ಹಿಂತಿರುಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಮಾರಾಟಾಧಿಕಾರಿಗಳ ಶಿಫಾರಸ್ಸಿನಂತೆ ತೀರ್ಪು ಸಾಲಗಾರರ ಸ್ಥಿರಾಸ್ತಿಯನ್ನು ಸಂಘಕ್ಕೆ ವರ್ಗಾವಣೆ 
ಮಾಡುವ ಸಲುವಾಗಿ ಈ ಕೆಳಗಿನ ಆದೇಶವನ್ನು ಮಾಡಲಾಗಿದೆ. 


(1 


ಆದೇಶ 
ಕ್ರಮ ಸಂಖ್ಯೆ: ಸಸಸನಿರಾ: 46: ಅ. ವರ್ಗಾವಣೆ:02: 2006-07, ದಿನಾಂಕ:12ನೇ ಸೆಪ್ಟೆಂಬರ್‌, 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಪಟ್ಟಣಶೆಟ್ಟಿ ಸಿ.ಐ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ರಾಮನಗರಂ 
ಉಪವಿಭಾಗ, ರಾಮನಗರಂ ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ನಿಯಮ 38ರನ್ವಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ 


೨೫೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





ಅಧಿಸೂಚನೆ ಕ್ರಮಾಂಕ ಸಿಎಂಡಬ್ಲ್ಯೂ: 69: ಸಿಎಲ್‌ಎಂ: 2001 ದಿನಾಂಕ:21.11.2001ರ ಪ್ರಕಾರ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ 
ಶ್ರೀಮತಿ ಪದ್ಮ ಕೋಂ ಕೆಂಪಾಚಾರಿ ನಂ.122, ಬಸವನಗುಡಿ ಬೀದಿ, ಪೇಟೆ, ಕನಕಪುರ ರವರ ಈ ಕೆಳಕಂಡ ಸ್ಥಿರ ಸ್ವತ್ತನ್ನು ದಿನಾಂಕ:27.02.2006ರಂದು 
ಬಹಿರಂಗ ಹರಾಜಿನಲ್ಲಿ ಸಂಘಕ್ಕೆ ಬರಬೇಕಾದ ರೂ.86,856-00 (ರೂ. ಎಂಭತ್ತಾರು ಸಾವಿರದ ಎಂಟುನೂರ ಐವತ್ತಾರು ಮಾತ್ರ)ಗಳಿಗೆ ಹರಾಜು 
ಮಾಡಲು ಬಿಡ್ಡುದಾರರು ಯಾರೂ ಭಾಗವಹಿಸದ ಪ್ರಯುಕ್ತ ಸದರಿ ಸ್ವತ್ತನ್ನು ಈ ಕೆಳಕಂಡ ಷರತ್ತುಗಳೊಡನೆ ಅರ್ಬನ್‌ ಕೋ-ಆಪರೇಟಿವ್‌ ಕ್ರೆಡಿಟ್‌ 
ಸೊಸೈಟಿ ಲಿ., ಕನಕಪುರ ಈ ಸಂಘದ ಹೆಸರಿಗೆ ವರ್ಗಾವಣೆ ಮಾಡಿ ಸ್ಥಿರೀಕರಣಗೊಳಿಸಲಾಗಿದೆ. ಹಾಗೂ ಸಹಕಾರ ಸಂಘಗಳ ಕಾಯ್ದೆಯನ್ವಯ ನಿಗದಿತ 
ನಮೂನೆ: ರಂತೆ ಸ್ಲಿರ ಸ್ವತ್ತು ವರ್ಗಾವಣೆ ಪತ್ರವನ್ನು ಈ ಆದೇಶಕ್ಕೆ ಲಗತ್ತಿಸಲಾಗಿದೆ. 
ಷೆಡ್ಯೂಲ್‌ ಸ್ವತ್ತಿನ ವಿವರ 

ಕನಕಪುರ ಟೌನ್‌, ಪೇಟೆ, ಬಸವನಗುಡಿ ಬೀದಿಯಲ್ಲಿರುವ ಪುರಸಭಾ ಖಾ.ಸಂ. ಹಳೆಯ: 1988: 1874 ಹೊಸ 2500:2560ಕ್ಕೆ 
ಸಂಬಂಧಪಟ್ಟ ಸ್ವತ್ತಿನಲ್ಲಿ ಕಟ್ಟಿರುವ ಮಂಗಳೂರಿನ ಹೆಂಚಿನ ಮನೆ, ಆರ್‌.ಸಿ.ಸಿ. ವಾಸದ ಮನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಖಾಲಿ ನಿವೇಶನ. 

ವಿಸ್ತೀರ್ಣ: 

ಪೂರ್ವ: ಪಶ್ಚಿಮ: 14 ಅಡಿಗಳು. 

ಉತ್ತರ: ದಕ್ಷಿಣ : 70 ಅಡಿಗಳು. 

ಸ್ವತ್ತಿನ ಚೆಕ್ಕುಬಂದಿ: 

ಪೂರ್ವಕ್ಕೆ: ಕೆಂಪಯ್ಯನವರ 

ಪಶ್ಚಿಮಕ್ಕೆ: ಕೆಂಪಯ್ಯನವರ 

ಉತ್ತರಕ್ಕೆ: ಬಸವನಗುಡಿ ರಸ್ತೆ. 

ದಕ್ಷಿಣಕ್ಕೆ: ಪೊಲೀಸ್‌ ದಾಸಪ್ಪನವರ ಸ್ವತ್ತು. 

ಷರತ್ತುಗಳು ಹಾಗೂ ನಿಯಮಗಳು: 

1) ಸಂಘಕ್ಕೆ ವರ್ಗಾವಣೆ ಮಾಡಲಾದ ಸ್ಥಿರ ಸ್ವತ್ತನ್ನು ಸಂಘವು ಉಪಯೋಗಿಸಿಕೊಳ್ಳುವುದು. 

2) ಪುನಃ ಮಾರಾಟ ಮಾಡುವ ಸಂದರ್ಭದಲ್ಲಿ ಸ್ಥಿರಾಸ್ತಿಯ ಅವಿಭಕ್ತ ಕುಟುಂಬದ ಸದಸ್ಯರಿಗೆ ಆಧ್ಯತೆ ನೀಡುವುದು. 

3) ಈ ಮಾರಾಟದ ವರ್ಗಾವಣೆ ಆದೇಶ ತಲುಪಿದ ಒಂದು ವಾರದೊಳಗಾಗಿ ಮಾರಾಟದ ಹಣವನ್ನು ಸಂಘಕ್ಕೆ ಜಮಾ-ಖರ್ಚು 

ಮಾಡಿಕೊಳ್ಳತಕ್ಕದ್ದು. 
4) ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:12.09.2006ರಂದು ನೀಡಲಾಗಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ರಾಮನಗರಂ ಉಪವಿಭಾಗ, ರಾಮನಗರಂ. 


ಷು 
ಸ್ವತ್ತು. 
ಸ್ನ 

ಜ್‌ 


ನಮೂನೆ-/॥ 
ಸಹಕಾರ ಸಂಘಗಳ ನಿಯಮ 1960ರ ಅನುಬಂಧ 38(ಎ) ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 101ರ ಅನ್ಹಯ ಪರಭಾರೆ ಬಗ್ಗೆ 
ಪ್ರಮಾಣ ಪತ್ರ 

ಅರ್ಬನ್‌ ಕೋ-ಆಪರೇಟಿವ್‌ ಕ್ರೆಡಿಟ್‌ ಸೊಸೈಟಿ ಲಿ., ಕನಕಪುರ ಇದರ ಕಾರ್ಯದರ್ಶಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1956ರ 
ಕಲಂ 71ರನ್ವಯ ಆದೇಶವನ್ನು ಜಾರಿ ಮಾಡಿರುವುದರಿಂದ ಶ್ರೀಮತಿ ಪದ್ಮ ಕೋಂ ಕೆಂಪಾಚಾರಿ ನಂ.122 ಬಸವನಗುಡಿ ಬೀದಿ, ಪೇಟೆ ಕನಕಪುರ ಇವರ 
ಷೆಡ್ಯೂಲ್‌ ಸ್ವತ್ತನ್ನು ಮಾರಾಟ ಮಾಡಲಾಗಲಿಲ್ಲ ಎಂಬುದಾಗಿ ವಸೂಲಾಧಿಕಾರಿಯಾದ ನಾನು ಸಮಾಧಾನ ಹೊಂದುತ್ತೇನೆ. 

ಸದರಿ ಸ್ವತ್ತಿನಲ್ಲಿ ಡಿಕ್ರಿ ಬಾಕಿದಾರನ ಹಕ್ಕು ಅಧಿಕಾರ ನಾಮ ಮತ್ತು ಭಾದ್ಯತೆಯು ಅರ್ಬನ್‌ ಕೋ-ಆಪರೇಟಿವ್‌ ಕ್ರೆಡಿಟ್‌ ಸೊಸೈಟಿ ಕನಕಪುರ 
ಈ ಸಂಘಕ್ಕೆ ನಿರ್ದಿಷ್ಟವಾಗಿರತಕ್ಕದ್ದೆಂದು ಮತ್ತು ಈ ಆದೇಶಕ್ಕೆ ಸೇರಿಸಲ್ಪಟ್ಟ ಅಧಿಸೂಚನೆಯಲ್ಲಿ ವಿಧಿಸಲಾದ ಷರತ್ತುಗಳಂತೆ ಅಧಿನಿಯಮ 101ಬಿ 
ಪ್ರಕರಣದನ್ವಯ ಈ ಮೂಲಕ ಆದೇಶ ನೀಡಲಾಗಿದೆ. 

ಷೆಡ್ಯೂಲ್‌ ಸ್ವತ್ತಿನ ವಿವರ: 

ಕನಕಪುರ ಟೌನ್‌, ಪೇಟೆ, ಬಸವನಗುಡಿ ಬೀದಿಯಲ್ಲಿರುವ ಪುರಸಭಾ ಖಾ.ಸಂ. ಹಳೆಯ:1988:1874 ಹೊಸ 2500:2560ಕ್ಕೆ ಸಂಬಂಧಪಟ್ಟ 
ಸ್ವತ್ತಿನಲ್ಲಿ ಕಟ್ಟಿರುವ ಮಂಗಳೂರಿನ ಹೆಂಚಿನ ಮನೆ, ಆರ್‌.ಸಿ.ಸಿ. ವಾಸದ ಮನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಖಾಲಿ ನಿವೇಶನ. 

ಸ್ವತ್ತಿನ ವಿಸ್ತೀರ್ಣ: 

ಪೂರ್ವ: ಪಶ್ಚಿಮ: 14 ಅಡಿಗಳು. 

ಉತ್ತರ: ದಕ್ಷಿಣ : 70 ಅಡಿಗಳು. 

ಸ್ವತ್ತಿನ ಚೆಕ್ಕುಬಂದಿ: 

ಪೂರ್ವಕ್ಕೆ: ಕೆಂಪಯ್ಯನವರ 

ಪಶ್ಚಿಮಕ್ಕೆ: ಕೆಂಪಯ್ಯನವರ 

ಉತ್ತರಕ್ಕೆ: ಬಸವನಗುಡಿ ರಸ್ತೆ. 

ದಕ್ಷಿಣಕ್ಕೆ: ಪೊಲೀಸ್‌ ದಾಸಪ್ಪನವರ ಸ್ವತ್ತು. 


ದ 
ಸ್ವತ್ತು. 
ಸ್ನ 

ನ್‌ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌.1485 ರಾಮನಗರಂ ಉಪವಿಭಾಗ, ರಾಮನಗರಂ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೫೯೧ 





ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ, ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರಕರಣ ಸಂಖ್ಯೆ: ಸಕಾಅದಾ: ಕಾನಪ: ಬಿಎಲ್‌ಆರ್‌:ಸಿಆರ್‌-176/ 2006, ದಿನಾಂಕ:25ನೇ ಸೆಪ್ಟೆಂಬರ್‌, 2006 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಆಶಾಭೀ W/ಂ ಲೇಟ್‌ ಹುಸೇನ್‌ಸಾಬ್‌ ಜಾಮ್ಮಿಯಾ 1) ಮಹೇಶ್‌ ಅಗಿವಾಲ್‌ 56/0 ರಾಮ್‌ ಪ್ರಸಾದ್‌, ಮ್ಯಾನೇಜಿಂಗ್‌ 
ಮಸಿದಿ, ಪಿಂಜಾರಔಓಣಿ, ಬಳ್ಳಾರಿ. ಡೈರೆಕ್ಟರ್‌ ರಾಮೇಶ್ವರಿ ಎಂಟರ್‌ಪ್ರೆಸಸ್‌, ಎಸ್‌.ಆರ್‌.ಆರ್‌. ಟಾಕೀಸ್‌, 
ಬಳ್ಳಾರಿ. 
2 ದಿ ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ., ಬಳ್ಳಾರಿ. 
ಪ್ರಕರಣೆ 


ಶ್ರೀಮತಿ ಆಶಾಬೀ 5/0 ಹೊನ್ನುರುವಲಿ ಇವರ ತಾಯಿ ಎಂದು, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ 

ಸಲ್ಲಿಸಿರುತ್ತಾರೆ. ಮೃತ ಹೊನ್ನೂರುವಲಿ ರವರು ಒಂದನೇ ಪ್ರತಿವಾದಿಗಳಾದ ರಾಮೇಶ್ವರಿ ಎಂಟರ್‌ ಪ್ರೈಸಸ್‌, ಇವರ ಬಿಲ್ಲಿಂಗ್‌ ಕಟ್ಟಡದಲ್ಲಿ ಸೆಂಟ್ರಿಂಗ್‌ 

ಬೀಮ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 

ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 

ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯ ಈ 

ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.1487 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ, ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರಕರಣ ಸಂಖ್ಯೆ: ಸಕಾಅದಾ: ಕಾನಪ: ಬಿಎಲ್‌ಆರ್‌: ಸಿಆರ್‌-174/ 2006, ದಿನಾಂಕ:25ನೇ ಸೆಪ್ಟೆಂಬರ್‌, 2006 
ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ನಾಗೇಂದ್ರಮೃ ಕೋಂ ಲೇಟ್‌: ಸಿ.ಎಂ. ತಿಪ್ಪೇಸ್ವಾಮಿ. 1) ಡಿವಿಜನಲ್‌ ಕಂಟ್ರೋಲರ್‌, ಕೆ.ಎಸ್‌.ಅರ್‌.ಟಿ.ಸಿ., ಬಳ್ಳಾರಿ. 
2) ಚಂದನ ಡಿ/ಆಫ್‌ ಲೇ: ಸಿ.ಎಂ. ತಿಪ್ಪೇಸ್ವಾಮಿ, 
ಇಬ್ಬರ ವಾಸ: ಕೇರ್‌ ಆಫ್‌ ರಾಮಲಿಂಗಪ್ಪ, ಓ.ಪಿ.ಡಿ. ಕ್ವಾಟ್ರಾಸ್‌, 
ಬಳ್ಳಾರಿ. 
ಪ್ರಕರಣೆ 
ಶ್ರೀಮತಿ ನಾಗೇಂದ್ರಮ್ಮ ಚಂದನ ಇವರು ಮೃತ ಸಿ.ಎಂ. ತಿಪ್ಪೇಸ್ವಾಮಿ ಇವರ ಹೆಂಡತಿ ಮತ್ತು ಮಗಳು ಎಂದು, ಅವರ ಸಾವಿಗಾಗಿ ನಷ್ಟ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಸಿ.ಎಂ. ತಿಪ್ಪೇಸ್ವಾಮಿ ರವರು ಒಂದನೇ ಪ್ರತಿವಾದಿಗಳಾದ ಡಿವಿಜನಲ್‌ 
ಕಂಟ್ರೋಲರ್‌ ಕೆ.ಎಸ್‌.ಆರ್‌.ಟಿ.ಸಿ. ಇವರ ಬಸ್‌ನಲ್ಲಿ ಕಂಡಕ್ಟರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯ ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡೆ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.1488 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ, ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರಕರಣ ಸಂಖ್ಯೆ: ಸಕಾಅದಾ: ಕಾನಪ: ಬಿಎಲ್‌ಆರ್‌: ಸಿಆರ್‌-173/ 2006, ದಿನಾಂಕ:25ನೇ ಸೆಪ್ಟೆಂಬರ್‌, 2006 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀ ಮತಿ ಲಾಲಮ್ಮ ಕೋಂ ಲೇ: ದುರುಗಪ್ಪ, ಮತ್ತಿತರ 5 ಜನರು. 1 ಶ್ರೀ ಫೀರಾ ಬಿನ್‌ ಕಾಸಿಂ ಸಾಬ್‌, ಲಾರಿ ಮಾಲೀಕರು, 
ಎಲ್ಲರ ವಾಸ: ಉಬ್ಬಲಗುಂಡಿ ಗ್ರಾಮ, ಸಂಡೂರು ತಾಲ್ಲೂಕು, ನಂ.ಕೆಎ.35/ 5352. 
ಬಳ್ಳಾರಿ ಜಿಲ್ಲೆ. ವಾಸ: ಉಬ್ಬಲಗುಂಡಿ, ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 


2) ಡಿವಿಜನಲ್‌ ಮ್ಯಾನೇಜರ್‌ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ.ಲಿ., 
ದ್ವಾರಕ, 2ನೇ ಮಹಡಿ ನಂ.79, ಉತ್ತಮರಗಾಂಧಿ ಸಲ್ಯಾ, ಚನ್ನೈ. 


೨೫೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





ಪ್ರಕರಣೆ 
ಶ್ರೀ ಮತಿ ಲಾಲಮ್ಮ ಮತ್ತಿತರ 5 ಜನರು ಇವರು ಮೃತ ದುರುಗಪ್ಪ ಇವರ ಹೆಂಡತಿ ಮತ್ತು ಮಕ್ಕಳು ಎಂದು, ಅವರ ಸಾವಿಗಾಗಿ ನಷ್ಟ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ದುರುಗಪ್ಪ ರವರು ಒಂದನೇ ಪ್ರತಿವಾದಿಗಳಾದ ಶ್ರೀ ಪೀರಾ ಬಿನ್‌ 
ಕಾಸಿಂಸಾಬ್‌ ಇವರ ಲಾರಿಯಲ್ಲಿ ಲೋಡರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ 
ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯ ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡೆ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌ .1489 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ, ಪರಿಹಾರ ಆಯುಕ್ತರವರ ನ್ಯಾಯಾಲಯ, 


ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರಕರಣ ಸಂಖ್ಯೆ: ಸಕಾಅದಾ: ಕಾನಪ: ಬಿಎಲ್‌ಆರ್‌: ಸಿಆರ್‌-172 2006, ದಿನಾಂಕ:25ನೇ ಸೆಪ್ಟೆಂಬರ್‌, 2006 


ಅರ್ಜಿದಾರರು ಪ್ರತಿವಾದಿಗಳು 
1) ಜಿ. ಪಾಂಡು, ಬಿನ್‌ ಜಿ. ರಾಮಯ್ಯ. 1) ಪಿ. ವಿಜಯ್‌ ಕುಮಾರ್‌ ಬಿನ್‌ ಕೃಷ್ಣಯ್ಯ, ಟೆಂಪೋ ಟ್ರ್ಯಾಕ್ಸ್‌ 
2) ಸಾವಿತ್ರಿ ಕೋಂ ಜಿ. ಪಾಂಡು, ಮಾಲೀಕರು, ನಂ.ಕೆಎ34 5850 ಸುಬ್ಬರಾವ್‌ ಆಸ್ಪತ್ರೆ ಹಿಂಭಾಗ, 
ಇಬ್ಬರ ವಾಸ: ಹಾವಂಬಾವಿ, ಬಳ್ಳಾರಿ. ಬಳ್ಳಾರಿ. 
2) ದಿ ಬ್ರಾಂಚ್‌ ಮ್ಯಾನೇಜರ್‌ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ.ಲಿ., 
ಬಳ್ಳಾರಿ. 
ಪ್ರಕರಣೆ 


ಶ್ರೀ ಜಿ. ಪಾಂಡು ಸಾವಿತ್ರಿ ಇವರು ಮೃತ ರವಿಬಾಬು ಇವರ ತಂದೆ ಮತ್ತು ತಾಯಿ ಎಂದು, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ರವಿಬಾಬು ರವರು ಒಂದನೇ ಪ್ರತಿವಾದಿಗಳಾದ ಪಿ. ವಿಜಯ್‌ಕುಮಾರ್‌ ಇವರ ಟೆಂಪೋ ಟ್ರ್ಯಾಕ್ಸ್‌ 
ನಲ್ಲಿ ಡೈವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯ ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.1490 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ, ಪರಿಹಾರ ಆಯುಕ್ತರವರ ನ್ಯಾಯಾಲಯ, 


ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರಕರಣ ಸಂಖ್ಯೆ: ಸಕಾಅದಾ: ಕಾನಪ: ಬಿಎಲ್‌ಆರ್‌: ಸಿಆರ್‌-171/ 2006, ದಿನಾಂಕ:25ನೇ ಸೆಪ್ಟೆಂಬರ್‌, 2006 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಆದಿಲಕ್ಷ್ಮಿ ಬಿನ್‌ ಲೇ: ಶ್ರೀನಿವಾಸ ರಾವ್‌, 1) ಬಿ.ಎಂ. ಶಿವಪ್ರಸಾದ್‌ ಬಿನ್‌ ಅಂಜಿನಪ್ಪ, ಆಯಿಲ್‌ ಟ್ಯಾಂಕರ್‌ 
ಮತ್ತಿತರ 3 ಜನರು. ಮಾಲೀಕರು, ನಂ.ಕೆಎ-35/ 5670, ವಾಸ: ನಂ.65, ವಾರ್ಡ್‌ 
ಎಲ್ಲರ ವಾಸ: ವಾರ್ಡ್‌ ನಂ.7, ಕಕ್ಕರಲ ಟೋಟಾ ಪೋಸ್ಟ್‌, ನಂ.14, ಆಂಜನೇಯ ಟೆಂಪಲ್‌ ಸ್ಟೀಟ್‌ ಪೇಟೆ, ಬಳ್ಳಾರಿ. 
ಬಳ್ಳಾರಿ ಜಿಲ್ಲೆ. 2) ಶ್ರೀ ಬಸವರಾಜ್‌ ಶ್ರೀ ವೀರಭದ್ರೇಶ್ವರ ಎಂಟರ್‌ ಪ್ರೆಸೆಸ್‌ ಆಯಲ್‌ 


ಫ್ಯಾಕ್ಟರಿ, ಟಿ.ಜೆ. ಕಾಂಪೌಂಡ್‌, ಕಮಲ ರೋಡ್‌, ಬಳ್ಳಾರಿ. 

3) ಅವಲಪತಿ ಚಿನ್ನ ನಾರಾಯಣಪ್ಪ ಬಿನ್‌ ಶೇಷಯ್ಯ, 

ವಾಸ: ಬಾಪನಾಥ ಪುರಂ ಗ್ರಾಮ: ಅಥಮಕೂರು ತಾಲ್ಲೂಕು, 
ಕರ್ನೂಲ್‌ ಜಿಲ್ಲೆ, ಆಂದ್ರಪ್ರದೇಶ. 

4) ಶ್ರೀಮತಿ ಕಾಂತಮ್ಮ ಕೋಂ ಅವಲಪತಿ ಚಿನ್ನ ನಾರಾಯಣಪ್ಪ, 
ವಾಸ: ಬಾಪನಾಥಪುರಂ ಗ್ರಾಮ, ಅಥಮಕೂರು ತಾಲ್ಲೂಕು, 
ಕರ್ನೂಲ್‌ ಜಿಲ್ಲೆ, ಆಂದ್ರಪ್ರದೇಶ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೫೯೩ 





ಪ್ರಕರಣೆ 
ಶ್ರೀಮತಿ ಆದಿಲಕ್ಷಿ ಬಿನ್‌ ಲೇ: ಶ್ರೀನಿವಾಸ ರಾವ್‌ ಇವರು ಮೃತ ಎ. ಶ್ರೀನಿವಾಸ ರಾವ್‌ ಇವರ ಹೆಂಡತಿ ಮತ್ತು ತಂದೆ, ಮಕ್ಕಳು ಎಂದು, 
ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಎ. ಶ್ರೀನಿವಾಸರಾವ್‌ ರವರು ಒಂದನೇ, ಎರಡನೇ 
ಪ್ರತಿವಾದಿಗಳಾದ ಬಿ.ಎಂ. ಶಿವಪ್ರಸಾದ್‌, ಬಸವರಾಜ್‌, ಇವರ ಆಯಿಲ್‌ ಟ್ಯಾಂಕರ್‌ ನಲ್ಲಿ ಡೈವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ 
ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ 
ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯ ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 
30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ 
ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡೆ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.1491 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ, ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರಕರಣ ಸಂಖ್ಯೆ: ಸಕಾಅದಾ: ಕಾನಪ: ಬಿಎಲ್‌ಆರ್‌: ಸಿಆರ್‌-170/ 2006, ದಿನಾಂಕ:25ನೇ ಸೆಪ್ಟೆಂಬರ್‌, 2006 
ಅರ್ಜಿದಾರರು ಪ್ರತಿವಾದಿಗಳು 


ಶ್ರೀಮತಿ ಗೌರಮ್ಮ ಕೋಂ ಲೇ: ಬಸಣ್ಣ, 1) ವಿ.ಎಸ್‌. ಅಂಜಿನಪ್ಪ ಬಿನ್‌ ಚಿನ್ನ ಅಂಜಿನಪ್ಪ, ಟ್ರ್ಯಾಕ್ಟರ್‌ 
ವಾಸ: ಅಳ್ಳಿಪುರ, ಬಳ್ಳಾರಿ ಜಿಲ್ಲೆ. ಮಾಲೀಕರು, ನಂ.ಎ.ಪ.021 27144, ಬುಡಗಾವಿ ಗ್ರಾಮ, 


ಉರ್ವಕೊಂಡ ಮಂಡಲಮ್‌ ಅನಂತಪುರ ಜಿಲ್ಲೆ, ಆಂದ್ರಪ್ರದೇಶ. 
2) ದಿ ಡಿವಿಜನಲ್‌ ಮ್ಯಾನೇಜರ್‌ ನ್ಯೂ ಇಂಡಿಯಾ ಅಶೂರೆನ್ಸ್‌ 
ಕಂ.ಲಿ., ಬಳ್ಳಾರಿ. 
ಪ್ರಕರಣೆ 
ಶ್ರೀಮತಿ ಗೌರಮ್ಮ ಇವರು ಮೃತ ಬಸಣ್ಣ ಇವರ ಹೆಂಡತಿ ಎಂದು, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ 
ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಬಸಣ್ಣ ರವರು ಒಂದನೇ ಪ್ರತಿವಾದಿಗಳಾದ ವಿ.ಎಸ್‌. ಅಂಜಿನಪ್ಪ, ಇವರ ಟ್ರ್ಯಾಕ್ಟರ್‌ನಲ್ಲಿ ಡೈವರ್‌ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ 
ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ 
ಮೃತ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯ ಈ ನ್ಯಾಯಾಲಯದಲ್ಲಿ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡೆ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.1492 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


IN THE COURT OF THE ADDITIONAL REGISTRAR OF CO-OPERATIVE SOCIETIES (Indl. & Misc.,) 
IN KARNATAKA, OFFICE OF THE REGISTRAR OF CO-OPERATIVE SOCIETIES, BANGALORE 
No. ಗ! & M)/ D4! Sur/ 07/ 2004-05 

Petitioner: Secretary, Al-fatha Credit Co-operative Society Ltd., Davanagere. 

V/s 

Respondent: 1) Sri K.J. Jayappa S/o Junjappa, Anakonda Tank Bed, Behind Anand High 
School, Bombu Bazaar Road, Davanagere. 

2) Sri Abdul Rehaman 5/0 Ameer Sab, # 550/ 27, ಓಣ. Road, Davanagere. 

3) Shamshuddin Razvi S/o Abdul Sattar Khan, 16th Cross, Azadnagar, Davanagere and 27 
Impleaders. 

Notice under Section 103(1) of Karnataka Co-operative Societies Act of 1959 

Whereas the above petitioner has filed an Surcharge application under Section 69 of Karnataka 
Co-operative Societies Act of 1959 against the Respondents as per the findings of the enquiry report 
made under Section 64 of the Act, and claimed Rs.89,50,860/- is due. The 2nd Respondent, being the 
President of the petitioner's society and for his alleged involvement, in illegal transaction, in misultillising 
and misappropriating the financial assistance sanctioned under Chaithanya Swavalambane Scheme 
sponsored by Karnataka Backward Class Development Corporation. Besides, petitioner has also filed 


೨೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





IA. application under Section 103 of Karnataka Co-operative Societies Act of 1959 on 30.01.2006 to 
attach the immovable properties, belonging to the Respondent Sri Abdul Rehaman 5/೦ Ameer Sab, 
Davanagere. Earlier notice of attachment of properties under the said section was issued on 17.02.2006. 
Later as per the objection of the Respondent advocate and argument of the petitioner's advocate is heard 
on 02.09.2006 and 23.09.2006 the notice issued on 17.02.2006 is withdrawn, as it was not issued under 
Section 103(1) K.C.S.Act and it is ordered to issue revised notice to 2nd Respondent in this respect. 

It 15 ordered, and attached the immovable properties belonging to 2nd Respondent as Annexered 
to this notice. Further, notice is ordered to issue to 2nd Respondent Sri Abdul Rehamna 5/0 Ameer Sab, 
Davanagere, calling upon him, to furnish adequate security to the extent of the amount shown in 
Surcharge application filed by the petitioner to the satisfaction of this Court, within 07 (Seven) days from 
the date of receipt of this notice. Failing which, the attached immovable properties belonging to 2nd 
Respondent Sri Abdul Rehaman 5/0 Ameer Sab, Davanagere, will be confirmed, after the expiry of the 
said period, on the basis of the available evidences, filed by the Petitioner. 

This notice issued under my signature and seal of this Court on 23.09.2006. 

Additional Registrar of Co-op, Societies, 
(Indl. & Misc.,), H.O. Bangalore. 


Annexure- to No. A (1 & M)/ D4/ Sur/ 07/ 2004-05 





























Sl. Respondent Survey No./ Extents/ Boundaries Occu 
No. | and his relations Site No. Khatha No. North South East West pents 
by. 
1 2 3 4 5 6 7 8 9 
1. Abdul Rehaman | 122/2A Site 7141/98-99, | 30 ft. road | Deven Site No.66 | Site No.64 | By 
S/o Ameer Sab, | No.629/64 1-1-1999. drappa's S.J.Sham Mohamed tenent 
Door No.550/27, | Anekonda 49+50x18 property shudeen Asif's 
K.R. Road, | Grama, 2 Razvi's property. 
Davanagere. Davanagere. Sq. feet. property. 
2. Abdul Rehaman | 122/2A Site 7141/98-99, | 30 ft. road | Deven Site No.66 | Site No.64 | By 
S/o Ameer Sab, | No.629/65 1-1-1999. drappa's S.J.Sham Mohamed tenent 
Door No.550/27, | Anekonda 48+49x16 property shudeen Asif's 
K.R. Road, | Grama, 2 Razvi's property. 
Davanagere. Davanagere. Sq. feet. property. 
3. Abdul Rehaman | 122/2A Site 7141/98-99, | 30 ft. road | Deven Site No.66 | Site No.64 | By 
S/o Ameer Sab, | No.629/66 1-1-1999. drappa's S.J.Sham Mohamed tenent 
Door No.550/27, | Anekonda 47+48x16 property shudeen Asif's 
K.R. Road, | Grama, 2 Razvi's property. 
Davanagere. Davanagere. Sa. feet. property. 
4. Abdul Rehaman | Survey 3.03 Acres | Obenahall | Ring Road R. Survey |R.Survey Self 
S/o Ameer Sab, | No.132/4 land. y Syed No.133 No.131 
Door No.550/27, | Anekonda Ghouse Nagamma's Shekharappa's 
K.R. Road, | Grama, Sab's land. property. 
Davanagere. Davanagere. property. 
5. Abdul Rehaman Survey 141 Railway Alfatha H.K. Shiva Dr. Heggade's| Self 
S/o Ameer Sab, \No.8/3C 0.22 Acres | Border. House nna's property. 
Door No.550/27, 1499808 land. Building property 
K.R. Road, |IMahajenahally, Coop. 
Davanagere. Harihara Taluk. Society, 
Davanagere 
property. 
6. Abdul Rehaman (Survey 141 Railway Alfatha H.K. Shiva Dr. Heggade's| Self 
S/o Ameer Sab, \No.8/3A 0.03 Acres | Border. House nna'’s property. 
Door No.550/27, 1499808 land. Building property 
K.R. Road, |IMahajenahally, Coop. 
Davanagere. Harihara Taluk. Society, 
Davanagere 
property. 




























































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೫೯೫ 
1 2 3 4 5 6 7 8 9 
7. Abdul Rehaman Survey 141 Railway Alfatha H.K. Shiva Dr. Heggade's| Self 

S/o Ameer Sab, |No.8/3B 0.18 Acres | Border. House nna'’s property. 
Door No.550/27, 1499808 land. Building property 
K.R. Road, |IMahajenahally, Coop. 
Davanagere. Harihara Taluk. Society, 
Davanagere 
property. 
8. Abdul Rehaman (Survey 82.20 Lal Beig's | Imam Sab's | Khaseem Railway's Self 
5/0 Ameer Sab, No.72 ೧1, Acres land property land. Sab's Boarder. 
Door No.550/27, | Kasaba, property 
K.R. Road, JAmaravathi 
Davanagere. Grama, 
Harihara Taluk. 
9. Abdul Rehaman Survey 180 Lal Beig's | Imam Sab's | Khaseem Railway's Self 
5/0 Ameer Sab, No.72 ೧3, 1.10 Acre property land. Sab's Boarder. 
Door No.550/27, | Kasaba, land. property 
K.R. Road, \Amaravathi 
Davanagere. Grama, 
Harihara Taluk. 
10. | Abdul Rehaman |Survey 180 Imam 1.0. Muddappa Khaseem Self 
S/o Ameer Sab, 110.483, 0.30.08 Sab's Humsagar's Channa Sab's land. 
Door No.550/27, | Kasaba, Acre land. Property land. basappa's 
K.R. Road, JAmaravathi land. 
Davanagere. Grama, 
Harihara Taluk. 
11. | Abdul Rehaman |Survey 180 Self 
S/o Ameer Sab, No.90/1, 1.33 Acre 
Door No.550/27, | Kasaba, land. 
K.R. Road, JAmaravathi 
Davanagere. Grama, 
Harihara Taluk. 
12. | Abdul Rehaman |Survey 8 Haribidari | Khasim Kannalara Road Self 
S/o Ameer Sab, |No.48P1, 1.20 Acre Channaba | Sab's land. Hanumantha 
Door No.550/27, | Kasaba, land. sappa's ppa's land. 
K.R. Road, JAmaravathi property 
Davanagere. Grama, 
Harihara Taluk. 
Additional Registrar of Co-op, Societies, 
PR-1493 (Indl. & Misc.,), H.O. Bangalore. 
ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಇವರ ನಡವಳಿಕೆಗಳು 
ಸಂಖ್ಯೆ: ಡಿಆರ್‌ಬಿ/ ಆರ್‌/ ರದ್ಧತಿ 3/ 2006-07, ದಿನಾಂಕ:25ನೇ ಸೆಪ್ಟೆಂಬರ್‌, 2006 

ವಿಷಯ: ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬೈರಾಪಟ್ಟಣ, ಚನ್ನಪಟ್ಟಣ ತಾಲ್ಲೂಕು ಇದರಲ್ಲಿ ಜರುಗಿದ ಅವ್ಯವಹಾರಗಳ ಕುರಿತು 
ಆಡಳಿತ ಮಂಡಳಿಯು ಮೇಲಿಂದ ಮೇಲೆ ಲೋಪದೋಷಗಳನ್ನು ಮುಂದುವರಿಸುತ್ತಿದ್ದು, ಇದರಿಂದಾಗಿ ಆಡಳಿತ ಮಂಡಳಿಯನ್ನು 
ರದ್ದುಗೊಳಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿಯ ಸಮಸಂಖ್ಯೆಯ ಆದೇಶ ದಿನಾಂಕ:18.08.2006, 20.09.2006. 
2) ಎಂ. ಚಂದ್ರಶೇಖರ್‌, ಆಡಳಿತಾಧಿಕಾರಿ, ಬೈರಾಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚನ್ನಪಟ್ಟಣ ತಾಲ್ಲೂಕು, 


ಇವರ ಪತ್ರ ದಿನಾಂಕ:18.09.2006. 


3) ಅಧ್ಯಕ್ಷರು, ಮಾಗಡಿ ತಾಲ್ಲೂಕು, ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ರವರ ಪತ್ರ ದಿನಾಂಕ:23.09.2006. 
4) ಕಾರ್ಯದರ್ಶಿ, ಮಾಗಡಿ ತಾಲ್ಲೂಕು, ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ರವರ ಪತ್ರ ಸಂಖ್ಯೆ: 
ಟಿಎಪಿಸಿಎಂಎಸ್‌ ಮಾ: 2006-07, ದಿನಾಂಕ:22.09.2006. 


೨೫೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





ಪೀಠಿಕೆ: 

ಬೈರಾಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚನ್ನಪಟ್ಟಣ ತಾಲ್ಲೂಕು ಈ ಸಂಘದ ಆಡಳಿತ ಮಂಡಳಿಯು ಮೇಲಿಂದ ಮೇಲೆ 
ಲೋಪದೋಷಗಳನ್ನು ಮುಂದುವರೆಸುತ್ತಿದ್ದ ಕಾರಣ ಸದರಿ ಸಂಘವನ್ನು ಸಹಕಾರ ಸಂಘಗಳ ಕಾಯಿದೆ ಕಲಂ 30 (1) ರಡಿ ರದ್ದುಗೊಳಿಸಿ 
ಮಾರ್ಗವಿಸ್ತರಣಾಧಿಕಾರಿಗಳು, ಬೆಂಗಳೂರು ಹಾಲು ಒಕ್ಕೂಟ, ಚನ್ನಪಟ್ಟಣ ಶಿಬಿರ ರವರನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಲಾಗಿದ್ದು, ತದನಂತರ 
ಸದರಿಯವರು ತಮಗೆ ಆರೋಗ್ಯ ಸರಿ ಇಲ್ಲದ ಕಾರಣ ವೈದ್ಯರ ಸಲಹೆ ಮೇರೆಗೆ ವಿಶ್ರಾಂತಿ ಪಡೆಯಬೇಕೆಂದು ತಿಳಿಸಿದ್ದರಿಂದ ದಿನಾಂಕ:20.09.2006 
ರಂದು ಕಾರ್ಯದರ್ಶಿ, ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಮಾಗಡಿ ರವರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಕಾತಿ 
ಮಾಡಲಾಗಿತ್ತು. 

ಉಲ್ಲೇಖ (3) ಮತ್ತು (4ರ ಪತ್ರದಲ್ಲಿ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಮಾಗಡಿ ಈ ಸಂಘವು ತಾಲ್ಲೂಕು 
ಮಟ್ಟದಾಗಿದ್ದು, ಸದರಿ ಸಂಘದಲ್ಲಿ ಬಹಳ ಕೆಲಸ ಕಾರ್ಯಗಳಿದ್ದು, ಇದರಿಂದಾಗಿ ಭೈರಾಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 
ಕಾರ್ಯನಿರ್ವಹಿಸಿದಲ್ಲಿ ಸದರಿ ಸಂಘದ ಕೆಲಸ ಕಾರ್ಯಗಳಿಗೆ ಅಡಚಣೆ ಉಂಟಾಗುವುದೆಂದು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರು ತಿಳಿಸಿ, 
ಆಡಳಿತಾಧಿಕಾರಿಯ ಬದಲಿ ವ್ಯವಸ್ಥೆ ಮಾಡಲು ಕೋರಿರುತ್ತಾರೆ. 

ಈ ಅನಿವಾರ್ಯ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸಂಘದ ಆಡಳಿತಾಧಿಕಾರಿಯನ್ನು ಬದಲಾಯಿಸಿ ಈ ಕೆಳಕಂಡ ಆದೇಶ ಹೊರಡಿಸಿದೆ. 

“ಆದೇಶ್‌ 

ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 30(1) ಹಾಗೂ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69: ಸಿಎಲ್‌ಎಂ: 2001, 
ದಿನಾಂಕ:21.11.2001 ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ಶ್ರೀ ಬಿ.ಎಸ್‌. ಹರೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ಭೈರಾಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಭೈರಾಪಟ್ಟಣ, ಚನ್ನಪಟ್ಟಣ 
ತಾಲ್ಲೂಕು ಇದರ ಆಡಳಿತಾಧಿಕಾರಿಯಾದ ಕಾರ್ಯದರ್ಶಿ, ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಮಾಗಡಿ ಇವರನ್ನು 
ಬದಲಾಯಿಸಿ ಸದರಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮಾಗಡಿ ರವರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಕಾತಿ ಮಾಡಿದ್ದೇನೆ. ಇವರು ಆಡಳಿತ 
ಮಂಡಳಿ ನಿರ್ವಹಿಸಬೇಕಾದ ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಆಡಳಿತಾಧಿಕಾರಿಗಳು ದಿನಾಂಕ:18.08.2006ರ ಆದೇಶದಂತೆ ಆಡಳಿತ ಮಂಡಳಿಗೆ ಚುನಾವಣೆಯನ್ನು ಜರುಗಿಸಲು ಕ್ರಮ ಕೈಗೊಂಡು 
ನೂತನವಾಗಿ ರಚಿತವಾದ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸಿ ವರದಿಯನ್ನು ಸಲ್ಲಿಸಲು ಆದೇಶಿಸಿದ್ದೇನೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ:25.09.2006 ರಂದು ಹೊರಡಿಸಿರುತ್ತೇನೆ. 

ಬಿ.ಎಸ್‌. ಹರೀಶ್‌ 
ಪಿ.ಆರ್‌.1494 ಸಹಕಾರ ಸಂಘಗಳ ಉಪನಿಬಂಧಕರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿ 
ನಂ: ಡಿಆರ್‌! ಡಿವಿಜಿ ಎಲ್‌ಕ್ಕೂಡಿ/ ಸಿಆರ್‌-30/ 2006-07, ದಿನಾಂಕ:27ನೇ ಸೆಪ್ಟೆಂಬರ್‌, 2006 
ವಿಷಯ: ಸ್ಥಗಿತಗೊಂಡಿರುವ ಮೈಲಾರಲಿಂಗೇಶ್ವರ ಏತ ನೀರಾವರಿ ಸಹಕಾರ ಸಂಘ ನಿ., ಎಳೆಹೊಳೆ, ಹರಿಹರ ತಾಲ್ಲೂಕು ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪ್ರಸ್ತಾವನೆ ದಿನಾಂಕ:05.08.2006. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮಸಂಖ್ಯೆ: ಪತ್ರ ದಿನಾಂಕ:10.08.2006. 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ ಇವರ ಪ್ರಸ್ತಾವನೆ ದಿನಾಂಕ:15.09.2006. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು ಉಲ್ಲೇಖ (10ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ ಮೇಲ್ಕಂಡ ಸಂಘದ 
ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಿಸುವಲ್ಲಿ ವಿಫಲವಾಗಿರುತ್ತದೆ. 
ಮತ್ತು ಸಂಘವನ್ನು ಪುನಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲ. ಈ ಬಗ್ಗೆ ಉಲ್ಲೇಖ (2ರ ನೋಟೀಸು ನೀಡಿದ್ದು, ಸಹಕಾರ ಅಭಿವೃದ್ಧಿ ಅಧಿಕಾರಿ, 
ಹರಿಹರ ಇವರು ಸಂಬಂಧಿಸಿದ ನಿರ್ದೇಶಕರಿಗೆ ನೋಂದಣಿ ಅಂಚೆ ಮೂಲಕ ರವಾನಿಸಿದ್ದು, ಅವರ ವರದಿಯನ್ನು ಉಲ್ಲೇಖ (3ರ ರೀತ್ಯಾ 
ಸಲ್ಲಿಸಿರುತ್ತಾರೆ. ಇದಕ್ಕೆ ಯಾರಿಂದಲೂ ಪ್ರತಿಕ್ರಿಯೆ ಬಂದಿರುವುದಿಲ್ಲ. ಈ ಸಂಘದಿಂದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. 
ಸಂಘವನ್ನು ಇದೇ ರೀತಿ ಮುಂದುವರೆಯಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ 
ಸೂಕ್ತವೆಂದು ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69: ಸಿಎಲ್‌ಎಂ: 2001 ದಿನಾಂಕ:21.11.2001ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ 
ಸಹಕಾರ ಸಂಘಗಳ ಉಪನಿಬಂಧಕರು, ಬಿ. ಕುಬೇರಪ್ಪ, ಕೆ.ಸಿ.ಎಸ್‌. ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಮೈಲಾರಲಿಂಗೇಶ್ವರ ಏತ ನೀರಾವರಿ ಸಹಕಾರ ಸಂಘ ನಿ. ಎಳೆಹೊಳೆ, ಹರಿಹರ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 73(1)ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ 
ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ 
ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:27.09.2006 ರಂದು ಈ ಆದೇಶವನ್ನು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.1495 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೫೯೭ 





ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರ ಕಾರ್ಯಾಲಯ 
ವಿಷಯ: ಸಮಾಪನೆಗೊಂಡಿರುವ ನೇತಾಜಿ ಪತ್ತಿನ ಸಹಕಾರ ಸಂಘ ನಿ., ದಾವಣಗೆರೆ, ದಾವಣಗೆರೆ ಜಿಲ್ಲೆ ಇವರನ್ನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959ರ ಕಲಂ 72(3) ರನ್ವಯ ಪುನಃಶ್ಚೇತನಗೊಳಿಸಲು ಆದೇಶಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಸಮಸಂಖ್ಯೆ ಆದೇಶ ದಿನಾಂಕ:26.06.2006. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪತ್ರ ದಿನಾಂಕ:14.09.2006. 
ಪ್ರಸ್ತಾವನೆ: 
ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ನೇತಾಜಿ ಪತ್ತಿನ ಸಹಕಾರ ಸಂಘ ನಿ., ದಾವಣಗೆರೆ, ದಾವಣಗೆರೆ ತಾಲ್ಲೂಕು 
ಸಂಘವು ಕೆಲ ವರ್ಷಗಳಿಂದ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವ ಕಾರಣ ಉಲ್ಲೇಖ (0ರ ಆದೇಶದ ರೀತ್ಯಾ ಸಮಾಪನೆಗೊಳಿಸಿ 
ಶ್ರೀ ಎನ್‌.ಜಿ. ರುದ್ರಪ್ಪ, ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ದಾವಣಗೆರೆ, ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಲಾಗಿತ್ತು. ದಿನಾಂಕ:01.09.2006 ರಂದು ಸದರಿ ಸಂಘದ ಅಧ್ಯಕ್ಷರಾದ ಶ್ರೀ ಜಿ.ಎಲ್‌. ವಿಶ್ವನಾಥ್‌ ಇವರ 
ಅಧ್ಯಕ್ಷತೆಯಲ್ಲಿ ಸರ್ವಸದಸ್ಯರ ಸಭೆ ನಡೆಸಿ ಸದಸ್ಯರ ಹಿತದೃಷ್ಟಿಯಿಂದ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಸಂಘದ ಸಮಾಪನಾ 
ಆದೇಶವನ್ನು ರದ್ದುಗೊಳಿಸಿ ಪುನಃಶ್ಚೇತನಗೊಳಿಸಲು ಇಲಾಖಾಧಿಕಾರಿಗಳನ್ನು ಕೋರಲು ಸರ್ವಾನುಮತದಿಂದ ತೀರ್ಮಾನ ಕೈಗೊಂಡಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ ಉಲ್ಲೇಖ (2)ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು ಶಿಫಾರಸ್ಸು ಮಾಡಿರುತ್ತಾರೆ. ಈ 
ಮೇಲ್ಕಂಡ ಅಂಶಗಳನ್ನು ಪರಿಗಣಿಸಿ, ಸಂಘವನ್ನು ಪುನಃಶ್ಚೇತನಗೊಳಿಸಲು ಈ ಕೆಳಗಿನಂತೆ ವರ್ಷವಾರು ಗುರಿ ನಿಗದಿಪಡಿಸಿಕೊಂಡು ಪ್ರಗತಿ ಸಾಧಿಸುವ 
ಷರತ್ತಿಗೊಳಪಟ್ಟು ಸಂಘವನ್ನು ಪುನಃಶ್ಚೇತನಗೊಳಿಸಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 


















































ವರ್ಷವಾರು ಗುರಿ ನಿಗದಿಗೊಳಿಸಿರುವ ವಿವರ (ರೂ.ಲಕ್ಷಗಳಲ್ಲಿ 

ಕ್ರ. ವಿವರ 2006-07 2007-08 2008-09 2009-10 2010-11 
ಸಂ. 

1. | ಸದಸ್ಯತ್ವ 500 1000 1500 2000 3000 
2. | ಷೇರು 0.30 0.35 0.50 0.60 0.70 
3. [ಪಿಗ್ಗಿ 0.25 0.35 0.45 0.65 0.80 
4. | ಠೇವಣಿ 0.70 1.20 1.70 2.40 3.10 
5. | ಸಾಲ ನೀಡಿಕೆ 1.50 2.00 2.50 3.00 3.55 
6. | ಸಾಲ ವಸೂಲಿ 1.50 1.80 2.35 2.75 3.40 

ಆದೇಶ 


ನಂ: ಡಿಆರ್‌! ಡಿವಿಜಿ! ಸಮಾಪನೆ! ಸಿಆರ್‌-40/ 2005-06, ದಿನಾಂಕ:29ನೇ ಸೆಪ್ಟೆಂಬರ್‌, 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(3) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69: 
ಸಿಎಲ್‌ಎಮ್‌: 2001 ದಿನಾಂಕ:21.11.2001ರನ್ಹ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ದಾವಣಗೆರೆ ಜಿಲ್ಲೆ ಸಹಕಾರ ಸಂಘಗಳ ಉಪ 
ನಿಬಂಧಕರು, ಬಿ. ಕುಬೇರಪ್ಪ, ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡಿರುವ ನೇತಾಜಿ ಪತ್ತಿನ ಸಹಕಾರ ಸಂಘ ನಿ., ದಾವಣಗೆರೆ, ದಾವಣಗೆರೆ 
ತಾಲ್ಲೂಕು ಇದರ ಉಲ್ಲೇಖ (1)ರ ಸಮಾಪನಾದೇಶವನ್ನು ರದ್ದುಗೊಳಿಸಿ ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಅವಕಾಶ ಮಾಡುತ್ತಾ ಈ 
ಕೆಳಕಂಡ ಷರತ್ತಿಗೊಳಪಟ್ಟು ಸಂಘವನ್ನು ಪುನಶ್ಚೇತನಕ್ಕಾಗಿ ಆದೇಶಿಸಿರುತ್ತೇನೆ. 

1) ಒಂದು ತಿಂಗಳ ಅವಧಿಯಲ್ಲಿ 500 ಜನ ಸದಸ್ಯರನ್ನಾಗಿ ನೋಂದಾಯಿಸಿಕೊಂಡು ರೂ.1.00 ಲಕ್ಷ ಷೇರು ಸಂಗ್ರಹಣೆ ಮಾಡುವುದು. 

2) ಅಕ್ಟೋಬರ್‌-2006ರ ಮಾಹೆಯಂತ್ಯಕ್ಕೆ ಆಡಳಿತ ಮಂಡಳಿಯನ್ನು ರಚನೆ ಮಾಡುವುದು ಹಾಗೂ ಮಹಾಸಭೆಯನ್ನು ಜರುಗಿಸುವುದು. 

ಪುನಃಶ್ಚೇತನಗೊಂಡ ನಂತರ ಸಂಘದ ಪ್ರಥಮ ಮಹಾ ಸಭೆಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ಪ್ರಕಾರ 
ಜರುಗಿಸಲು ಸಂಘದ ಕಾರ್ಯದರ್ಶಿಗೆ ಸೂಚಿಸಿದೆ. ಶ್ರೀ ಎನ್‌.ಜಿ. ರುದ್ರಪ್ಪ, ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ, ದಾವಣಗೆರೆ, ಇವರನ್ನು ಚುನಾವಣಾಧಿಕಾರಿಯಾಗಿ ನೇಮಿಸಲಾಗಿದೆ. ಸಂಘದ ನೂತನ ಆಡಳಿತ ಮಂಡಳಿಯನ್ನು ರಚನೆ ಮಾಡಿ 
ಹಾಗೂ ಸರ್ವಸದಸ್ಯರ ಸಭೆಗೆ ಹಾಜರಾಗಿ ಈ ಕಛೇರಿಗೆ ವರದಿ ಮಾಡಲು ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾಂಕ:29.09.2006 ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 

ಪಿ.ಆರ್‌ .1496 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಅಪರ ನಿಬಂಧಕರು (ಕೈಗಾರಿಕೆ ಮತ್ತು ಇತರೆ) 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ ನಂ.1 ಅಲಿ ಆಸ್ಕರ್‌ ರಸ್ತೆ, ಬೆಂಗಳೂರು ಇವರ ನ್ಯಾಯಾಲಯದಲ್ಲಿ 
ದಾವಾ ಸಂಖ್ಯೆ: ಅನಿ (ಕೈ.ಇ): ಡಿಐಎಸ್‌ಡಿ-2:817:2005-06 


ಅರ್ಜಿದಾರರು ಎದುರು ಅರ್ಜಿದಾರರು 
1) ವ್ಯವಸ್ಥಾಪಕ ನಿರ್ದೇಶಕರು, ದಾವಣಗೆರೆ ಡಿ.ಸಿ.ಸಿ. ಬ್ಯಾಂಕ್‌ ನಿ., 1) ವ್ಯವಸ್ಥಾಪಕ ನಿರ್ದೇಶಕರು, ಭದ್ರಾ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿ., 
ದಾವಣಗೆರೆ. ದೊಡ್ಡಬಾತಿ, ದಾವಣಗೆರೆ ಜಿಲ್ಲೆ. 


2) ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌, ಬ್ಯಾಂಕ್‌ ನಿ., ಪಂಪಾ 
ಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು. 

3) ವ್ಯವಸ್ಥಾಪಕ ನಿರ್ದೇಶಕರು, ಚಿತ್ರದುರ್ಗ ಡಿ.ಸಿ.ಸಿ. ಬ್ಯಾಂಕ್‌ ನಿ. 
ಚಿತ್ರದುರ್ಗ. 

4) ವ್ಯವಸ್ಥಾಪಕ ನಿರ್ದೇಶಕರು, ಶಿವಮೊಗ್ಗ ಡಿ.ಸಿ.ಸಿ. ಬ್ಯಾಂಕ್‌ ನಿ., 
ಶಿವಮೊಗ್ಗ. 

5 ವ್ಯವಸ್ಥಾಪಕ ನಿರ್ದೇಶಕರು, ಬಳ್ಳಾರಿ ಡಿ.ಸಿ.ಸಿ. ಬ್ಯಾಂಕ್‌ ನಿ., 
ಹೊಸಪೇಟೆ. 


೨೫೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103(2) ರಂತೆ ಆದೇಶ 

ಅರ್ಜಿದಾರರು, ರೂ.25,18,64,250/- ಗಳಿಗೆ, ಎದುರು ಅರ್ಜಿದಾರರಿಂದ ವಸೂಲಿಗೆ ಆದೇಶ ನೀಡಲು ಕೋರಿ, ಕರ್ನಾಟಕ ಸಹಕಾರ 
ಸಂಘಗಳ ಕಾಯಿದೆ 1959ರ ಕಲಂ 70 ರಂತೆ ವ್ಯಾಜ್ಯವನ್ನು ದಿನಾಂಕ:27.08.2005ರಂದು ದಾಖಲು ಮಾಡಿರುತ್ತಾರೆ. ಸದರಿ ವ್ಯಾಜ್ಯದ ಅರ್ಜಿಯೊಂದಿಗೆ 
ಮಧ್ಯಂತರ ಪರಿಹಾರ ಅರ್ಜಿ 1.Aಿ-| ಯನ್ನು ಸಹ ದಾಖಲು ಮಾಡಿ, ಎದುರು ಅರ್ಜಿದಾರ ವಶದಲ್ಲಿರುವ ಚರಸ್ಥಿರಾಸ್ತಿಗಳನ್ನು ಈ ನ್ಯಾಯಾಲಯ 
ಆದೇಶ ಹೊರಡಿಸುವ ಮುನ್ನ ಜಫ್ತಿ ಆದೇಶ ಹೊರಡಿಸಲು ವಿನಂತಿಸಿರುತ್ತಾರೆ. 

ಅರ್ಜಿದಾರರ ಕೋರಿಕೆಯಂತೆ, ಎದುರು ಅರ್ಜಿದಾರರ ವಶದಲ್ಲಿ ಚರಸ್ಥಿರಾಸ್ತಿಗಳನ್ನು ನ್ಯಾಯಾಲಯದ ಆದೇಶ ಹೊರಡಿಸುವ ಮುನ್ನ ಜಪ್ತಿ 
ಮಾಡಿಕೊಂಡಿರುವ ಎದುರುಅರ್ಜಿದಾರ ಚರಸ್ಥಿರಾಸ್ತಿಗಳಿಗೆ, ನ್ಯಾಯಾಲಯಕ್ಕೆ ಒಪ್ಪಿಗೆಯಾಗುವಂತೆ ಸೂಕ್ತ ಭದ್ರತೆಯನ್ನು ಹಾಜರುಪಡಿಸಲು 
ದಿನಾಂಕ:09.11.2005 ರಂದು ನೋಟೀಸು ಜಾರಿಗೊಳಿಸಲಾಗಿತ್ತು. ಸದರಿ ನೋಟೀಸ್‌ಗೆ ಎದುರು ಅರ್ಜಿದಾರರು ದಿನಾಂಕ:07.01.2006ರಂದು ತಮ್ಮ 
ಆಕ್ಷೇಪಣೆಗಳನ್ನು ದಾಖಲು ಮಾಡಿರುತ್ತಾರೆ. ಅವರ ಆಕ್ಷೇಪಣೆಯಲ್ಲಿ ಎದುರುಅರ್ಜಿದಾರರ ಕಾರ್ಪಾನೆಯಲ್ಲಿ ಸಿಬ್ಬಂದಿಯೊಂದಿಗೆ ವಿವಾದ ಉಂಟಾಗಿ, 
ಇತ್ಯರ್ಥವಾಗದ ಕಾರಣ, ಅರ್ಜಿದಾರರಿಗೆ ಸಾಲವನ್ನು ತೀರುವಳಿ ಮಾಡಲು ಸಾಧ್ಯವಾಗದೇ ಇರುವುದನ್ನು ನ್ಯಾಯಾಲಯದ ಗಮನಕ್ಕೆ ತಂದು, 
ಅರ್ಜಿದಾರರ ಕೋರಿಕೆಯಂತೆ ನ್ಯಾಯಾಲಯವು ಮುಟ್ಟುಗೋಲು ಹಾಕಿಕೊಂಡಿರುವ ಎದುರು ಅರ್ಜಿದಾರರ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡುತ್ತಾರೆ 
ಎಂಬುದಕ್ಕೆ ಯಾವುದೇ ಪುರಾವೆ ಒದಗಿಸಿಲ್ಲದ ಕಾರಣ, ಅರ್ಜಿದಾರರ ಐ.ಎ. ಅರ್ಜಿಯನ್ನು ತಿರಸ್ಕರಿಸಲು ವಿನಂತಿಸಿರುತ್ತಾರೆ. 

ಅರ್ಜಿದಾರರ ವಕೀಲರು ದಿನಾಂಕ:29.04.2006ರಂದು ಐ.ಎ. ಅರ್ಜಿಗೆ ಲಿಖಿತವಾದ ದಾಖಲು ಮಾಡಿರುತ್ತಾರೆ. ಅವರ ವಾದದಲ್ಲಿ 
ಎದುರು ಅರ್ಜಿದಾರರ ಕಾರ್ಪಾನೆಯಲ್ಲಿ ಸಿಬ್ಬಂದಿಯೊಂದಿಗೆ ಉಂಟಾಗಿರುವ ವಿವಾದದಿಂದ ಎದುರುಅರ್ಜಿದಾರರ ವಶದಲ್ಲಿರುವ ಸ್ಥಿರಾಸ್ತಿಯನ್ನು 
ವಿಲೇವಾರಿ ಮಾಡಿ ಸಿಬ್ಬಂದಿ ಬೇಡಿಕೆ ಪೂರೈಸಲು ನಿರ್ಧರಿಸಿರುವುದನ್ನು ಅರ್ಜಿದಾರರ ಬ್ಯಾಂಕ್‌ಗಳು ಅರಿತು, ಅರ್ಜಿದಾರರು ನೀಡಿರುವ ಸಾಲ 
ವಸೂಲಿಗೆ ಸೂಕ್ತ ಭದ್ರತೆಯನ್ನು ಪಡೆಯುವ ದೃಷ್ಟಿಯಿಂದ ಎದುರುಅರ್ಜಿದಾರರ ಚರಸ್ಥಿರಾಸ್ತಿಯನ್ನು ನ್ಯಾಯಾಲಯದ ಆದೇಶದ ಮುನ್ನ ಮುಟ್ಟುಗೋಲು 
ಹಾಕಿಕೊಳ್ಳಲು ಮತ್ತು ಆದೇಶವನ್ನು ಸ್ಥಿರೀಕರಿಸಲು ವಿನಂತಿಸಿರುತ್ತಾರೆ. 

ಎದುರುಅರ್ಜಿದಾರ ವಕೀಲರು ದಿನಾಂಕ:23.09.2006ರಂದು ವಿಚಾರಣೆಯಲ್ಲಿ ಭಾಗವಹಿಸಿ, ನ್ಯಾಯಾಲಯದ ಪೀಠಾಧಿಕಾರಿಗಳು 
ಬದಲಾಗಿರುವ ಪ್ರಯುಕ್ತ ಹೊಸದಾಗಿ ವಾದವಿವಾದ ಆಲಿಸಲು ವಿನಂತಿಸಿರುತ್ತಾರೆ... ಉಭಯ ಪಕ್ಷಗಾರರ ವಕೀಲರ ವಾದವಿವಾದಗಳನ್ನು 
ಆಲಿಸಲಾಗಿದೆ, ಮತ್ತು ಲಿಖಿತ ವಾದ ಅವಲೋಕಿಸಲಾಗಿದೆ. ಈ ವ್ಯಾಜ್ಯದಲ್ಲಿ ಅರ್ಜಿದಾರರು, ದಾಖಲು ಮಾಡಿರುವ ಐ.ಎ. ಅರ್ಜಿಗೆ ಎದುರು 
ಅರ್ಜಿದಾರರಿಗೆ, ಚರಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವುದಕ್ಕೆ ನ್ಯಾಯಾಲಯಕ್ಕೆ ಸೂಕ್ತ ಭದ್ರತೆ ಒದಗಿಸಲು ಆದೇಶಿಸಿ, ದಿನಾಂಕ:09.11.2005 
ನೋಟೀಸ್‌ ನೀಡಲಾಗಿತ್ತು. ಈ ಬಗ್ಗೆ ಎದುರು ಅರ್ಜಿದಾರರಿಗೆ ಸಾಕಷ್ಟು ಕಾಲಾವಕಾಶಗಳನ್ನು ನೀಡಿದರೂ ಸಹ ಯಾವುದೇ ಭದ್ರತೆಗಳನ್ನು ಒದಗಿಸಲು 
ವಿಫಲರಾಗಿರುತ್ತಾರೆ.. ಎದುರು ಅರ್ಜಿದಾರರ ವಾದವನ್ನು ಹೊಸದಾಗಿ ಆಲಿಸುವ ಪ್ರಸಂಗವು ಈ ಹಂತದಲ್ಲಿ ಉದ್ಭವಿಸುವುದಿಲ್ಲದ, ಕಾರಣ 
ನ್ಯಾಯಾಲಯದ ದಿನಾಂಕ:09.11.2005 ರಿಂದ ಈವರೆಗೆ ಪ್ರತಿವಾದಿಗಳ ಪರವಾಗಿ ಪುಷ್ಟೀಕರಿಸುವ ಯಾವ ದಾಖಲಾತಿಗಳನ್ನು ಅಥವಾ ಚರಸ್ಥಿರಾಸ್ತಿ 
ಭದ್ರತೆಗೆ ನೀಡುವ ಬಗ್ಗೆ ಮುಂದೆ ಬಾರದಿರುವುದರಿಂದ, ಉದ್ದೇಶಿತ ಜಫ್ತಿ ಮಾಡಿರುವ ಆದೇಶವನ್ನು ಸ್ಥಿರೀಕರಿಸುವುದು ಸೂಕ್ತವಾಗಿರುತ್ತದೆ. ಆದ್ದರಿಂದ 
ಕೆಳಕಂಡ ಆದೇಶ. 

ಆದೇಶ 

ಅರ್ಜಿದಾರರ ಬ್ಯಾಂಕ್‌, ದಿನಾಂಕ:27.08.2005 ರಂದು ದಾಖಲು ಮಾಡಿರುವ ಕಲಂ 70ರ ವ್ಯಾಜ್ಯದೊಂದಿಗೆ ಕಲಂ 103ರಂತೆ ಮಧ್ಯಂತರ 
ಪರಿಹಾರದ ಅರ್ಜಿ ಐ.ಎ.ನಂ. 1ಯನ್ನು ಪುರಸ್ಕರಿಸಿದೆ. ಈ ನ್ಯಾಯಾಲಯದಿಂದ ಎದುರು ಅರ್ಜಿದಾರರಿಗೆ ಸೇರಿರುವ ಮತ್ತು ಈ ಆದೇಶದ 
ಅನುಬಂಧಕ್ಕೆ ಲಗತ್ತಿಸಿರುವ ಚರಾಸ್ಥಿರಾಸ್ತಿಗಳನ್ನು ಡಿಕ್ರಿ ಆದೇಶ ಹೊರಡಿಸುವ ಮುನ್ನಾ ದಿನಾಂಕ:09.11.2005 ರಂದು ನೀಡಿದ ಜಫ್ತಿ ಆದೇಶವನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103(2)ರಂತೆ ಸ್ಲಿರೀಕರಿಸಿದೆ. 

ಸದರಿ ಆದೇಶವನ್ನು ಮುಕ್ತ ನ್ಯಾಯಾಲಯದಲ್ಲಿ ದಿನಾಂಕ:23.09.2006 ರಂದು ಘೋಷಿಸಿದೆ. 

ಸಹಕಾರ ಸಂಘಗಳ ಅಪರನಿಬಂಧಕರು, 
(ಕೈಗಾರಿಕೆ ಮತ್ತು ಇತರೆ). 
































ಅನುಬಂಧ 

ಭದ್ರ ಸಹಕಾರ ಸಕ್ಕರೆ ಕಾರ್ಲಾನೆ ನಿ., ದೊಡ್ಡಭಾತಿ, ದಾವಣಗೆರೆ ಜಿಲ್ಲೆ ಈ ಕಾರ್ಪಾನೆಗೆ ಸೇರಿದ ಚರಸ್ಥಿರಾಸ್ತಿಗಳ ಪಟ್ಟಿ 
ಕ್ರ. ಭೂಮಿಯ ಸರ್ವೆ ನಂಬರುಗಳು ಭೂಮಿಯ ವಿಸ್ತೀರ್ಣ ಭೂಮಿಯ ಚಿಕ್ಕುಬಂದಿಗಳು 
ಸಂ ಎಕರೆ ಗುಂಟೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 2 3 4 5 6 7 8 
1. | ನಂ.228:2ಸಿಪಿ ಸ್ಲಿರಾಸ್ತಿಗಳು 00 ನೀಲನಹಳ್ಳಿ ಭದ್ರಾನಾಲೆ | ಭದ್ರಾನಾಲೆ | ಬಾತಿ ಬೆಟ್ಟ 

6 ಗ್ರಾಮ 

2. | ನಂ.228:2ಬಿ 5 28 
3. | ನಂ.228:2ಎ 4 25 
4. | ನಂ.227:ಪಿ1 9 37 
5. | ನಂ.303:ಪಿ1 40 00 
6. | ಕ್ರಮ ಸಂಖ್ಯೆ-1 ರಿಂದ 5 ರವರೆಗಿನ 4 00 

ಸರ್ವೆ ನಂ. ದೊಡ್ಡಬಾತಿ ಗ್ರಾಮ, 

ದಾವಣಗೆರೆ ಜಿಲ್ಲೆಗೆ ಸೇರಿದ್ದು 

ನಂ.261 ಪಿ2 
7. | ನಂ.30/2 7 15 
































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೫೯೯ 




















1 2 3 4 5 6 7 8 
ನಂ.33/ ಪಿ2 2 00 
. | ನಂ.35 13 25 
10. | ನಂ.37 17 02 
11. | ನಂ.38 12೩2 6 08 
12. | ನಂ. 43/ ಪಿ5 2 28 


ಕ್ರಮ ಸಂಖ್ಯೆ: 6 ರಿಂದ 12 
ರವರೆಗಿನ ಸರ್ವೆ ನಂ. ನೀಲಹಳ್ಳಿ 
ಗ್ರಾಮ, ಕಸಬಾ ಹೋಬಳಿ, 
ದಾವಣಗೆರೆ ತಾಲ್ಲೂಕಿಗೆ ಸೇರಿದ್ದು. 



































13. | ನಂ.11 ಅಗಸನಕಟ್ಟೆ ಗ್ರಾಮ, ಕಸಬಾ 25 13 ಭರ್ಮಪ್ಪ ಲಾಡ್ವಾ ಕುಲಕರ್ಣಿ ಲಾಡ್ಜಾ 
ಹೋಬಳಿ, ದಾವಣಗೆರೆ ಜಿಲ್ಲೆ. ವಕೀಲರು ನಾರಾಯಣ | ವಕೀಲರು ನಾರಾಯಣ 
ಚರಾಸ್ತಿಗಳು: 

1) ಸಕ್ಕರೆ ಸಂಸ್ಕರಣ ಘಟಕದ ಸ್ಥಾವರ Sugar Plant 

2) ವರ್ಕ್‌ ಶಾಪ್‌ ಮೆಷನರಿ Work Shop Machinery 

3) ಬಾಯಿಲರ್ಸ್‌ ಮತ್ತು ರ್ಯಾಫ್ರಾ್ಯಕ್ತರ್ಸ್‌ Boiler and Rafractors 

4) ಅವೇರಿ ತೂಕದ ಯಂತ್ರ Avery Weighing scales 

5) ಗೋಬರ್‌ ಅನಿಲ ಸ್ಥಾವರ Gober Gas Plant 

6) ನಿರಂತರ ಸೆಂಟ್ರಿಪ್ಯೂಗ್ಸ್‌ Continuous Centrifugas 

7) ಎಲ್ಲಾ ಪೀಠೋಪಕರಣಗಳು, ಮೇಜು ಮತ್ತು ಕುರ್ಚಿಗಳು All Chairs, tables, furnitures 

8) ಗಣಕ ಯಂತ್ರ ಪ್ರಿಂಟರ್ಸ್‌ ಮತ್ತು ಬೆರಳಚ್ಚು ಯಂತ್ರಗಳು Computers, Printers and Typing Machines. 

ಸಹಕಾರ ಸಂಘಗಳ ಅಪರನಿಬಂಧಕರು, 

ಪಿ.ಆರ್‌.1497 (ಕೈಗಾರಿಕೆ ಮತ್ತು ಇತರೆ). 


ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 2ನೇ ರಾಜಭವನ ರಸ್ತೆ, ಪಿ.ಬಿ. ನಂ.5309, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ: ಕೃಮಾಇ/ 26/ ಚುನಾವ! 2005, ಬೆಂಗಳೂರು, ದಿನಾಂಕ:28ನೇ ಸೆಪ್ಟೆಂಬರ್‌, 2006 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಕಾಯ್ದೆ, 1966ರ ಪ್ರಕರಣ 11ರ ಉಪ ಪ್ರಕರಣ (1) (/॥)ರ ಪ್ರಕಾರ ಈ 
ಕಛೇರಿಯ ಅಧಿಸೂಚನೆ ಸಂಖ್ಯೆ: ಕೃಮಾಇ/ 26 ಚುನಾವ/ 2005, ದಿನಾಂಕ:07.01.2006ರಲ್ಲಿ ಗದಗ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರನ್ನಾಗಿ 
ಕಾರ್ಯದರ್ಶಿ, ಕೃಉಮಾಸ, ಶಿರಸಿ ಇವರನ್ನು ನಾಮನಿರ್ದೇಶನ ಮಾಡಲಾಗಿದ್ದು, ಪ್ರಸ್ತುತ ಸದರಿ ಆದೇಶವನ್ನು ಮಾರ್ಪಡಿಸಿ ಮೇಲ್ಕಂಡ ಕಾಯ್ದೆಯ 
ಪ್ರಕರಣದಲ್ಲಿನ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿನ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಜಿ.ಎಸ್‌. ನಾರಾಯಣಸ್ವಾಮಿ ಆದ 
ನಾನು, ಗದಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಅಧಿಕಾರಿಯನ್ನು ಸದಸ್ಮರನ್ನಾಗಿ ನಾಮಕರಣ ಮಾಡಿದ್ದೇನೆ. 


























ಕ್ರಮ ಜಿಲ್ಲೆಯ ಹೆಸರು ಸಮಿತಿಯ ಹೆಸರು ಸದಸ್ಯರನ್ನಾಗಿ ನಾಮಕರಣ ಮಾಡಬಹುದಾದ ಅಧಿಕಾರಿಯ ಹೆಸರು 
ಸಂಖ್ಯೆ ಮತ್ತು ಪದನಾಮ 
1. | ಗದಗ ಗದಗ ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಹುಬ್ಬಳ್ಳಿ. 
ಜಿ.ಎಸ್‌. ನಾರಾಯಣಸ್ವಾಮಿ 
ಪಿ.ಆರ್‌.1498 ನಿರ್ದೇಶಕರು, 


ಕೃಷಿ ಮಾರಾಟ ಇಲಾಖೆ. 


ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 2ನೇ ರಾಜಭವನ ರಸ್ತೆ, ಪಿ.ಬಿ. ನಂ.5309, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ: ಕೃಮಾಇ! 181/ ನಿಯವಿ/ 2004, ಬೆಂಗಳೂರು, ದಿನಾಂಕ:29ನೇ ಸೆಪ್ಟೆಂಬರ್‌, 2006 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ ಪ್ರಕರಣ 6ರ ಉಪಪ್ರಕರಣ (2)ರ ಮೇರೆಗೆ 
ಹೊರಡಿಸಿದ ಅಧಿಸೂಚನೆ ಸಂಖ್ಯೆ: ಕೃಮಾಇ:22: ನಿಯವಿ: 941), ದಿನಾಂಕ:18.12.1996 (ಇನ್ನು ಮುಂದೆ ಸದರಿ ಅಧಿಸೂಚನೆ ಎಂದು 
ಉಲ್ಲೇಖಿಸಲಾಗಿದೆ) ಯಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ನಿರ್ದೇಶಕರು, ಬೆಂಗಳೂರು ರವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 
ಗುಂಡ್ಲುಪೇಟೆ ನಗರಸಭಾ ಪರಿಮಿತಿಯೊಳಗಿನ ಪ್ರದೇಶವನ್ನು ಮಾರುಕಟ್ಟೆ ಎಂದು ಮತ್ತು ಅನುಸೂಚಿ “ಎಗರಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳವನ್ನು ಮಾರುಕಟ್ಟೆ 
ಪ್ರಾಂಗಣ ಎಂದು ಘೋಷಿಸಿದ್ದರು. 

ಗುಂಡ್ಲುಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನಗಳ ಮಾರಾಟ 
ನಿಯಂತ್ರಣಕ್ಕಾಗಿ ಸಮಿತಿ ವ್ಯಾಪ್ತಿಯ ಕಸಬಾ ಹೋಬಳಿ, ಪಂಜನಹಳ್ಳಿ ಗ್ರಾಮದ ಸರ್ವೆ ನಂ.179(1), 1790), 1790), 180(1), 1800), 
180(3ಎ), 180(3ಬಿ) ಹಾಗೂ 181(1)ರ 10.27 ಎಕರೆ ಪ್ರದೇಶವನ್ನು ಸಮಿತಿಯು ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಿರುವ ಜಮೀನಿನ 
ಪ್ರದೇಶವನ್ನು ಸದರಿ ಅಧಿಸೂಚನೆಯಲ್ಲಿ ಘೋಷಿಸಲಾದ ಮಾರುಕಟ್ಟೆ ಪ್ರಾಂಗಣದ ಬದಲಾಗಿ ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ 
ಸೀಮಾಬದ್ಧಗೊಳಿಸಿ ಘೋಷಿಸಲು ಈಗ ಉದ್ದೇಶಿಸಲಾಗಿದೆ. 


೨೬೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





ಆದುದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ ಪ್ರಕರಣ 3ನ್ನು ಓದಿ ಪ್ರಕರಣ 6ರ 
ಉಪಪ್ರಕರಣ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಜಿ.ಎಸ್‌. ನಾರಾಯಣಸ್ವಾಮಿ 
ಆದ ನಾನು, ಗುಂಡ್ಲುಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಸರ್ಕಾರದ ಅಧಿಸೂಚನೆ ಮೂಲಕ ಅಧಿಸೂಚಿಸಲ್ಪಟ್ಟಿರುವ ಕೃಷಿ 
ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಸದರಿ ಅಧಿಸೂಚನೆಯಲ್ಲಿ ಮಾರುಕಟ್ಟೆ ಪ್ರಾಂಗಣ ಘೋಷಣೆಗೆ ಸಂಬಂಧಿಸಿದ್ದರ ಮಟ್ಟಿಗೆ ನಿರ್ದಿಷ್ಟಪಡಿಸಿರುವ 
ಸ್ಥಳವನ್ನು ರದ್ದುಪಡಿಸಿ, ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಕಸಬಾ ಹೋಬಳಿ, ಪಂಜನಹಳ್ಳಿ ಗ್ರಾಮದ ಸರ್ವೆ ನಂ.179(1), 179(), 1793, 
180(1), 180(2), 180(3ಎ), 180(3ಬಿ) ಹಾಗೂ 181(1)ರ 10.27 ಎಕರೆ ಪ್ರದೇಶವನ್ನು ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ 
ಸೀಮಾಬದ್ದಗೊಳಿಸಿ “ಮಾರುಕಟ್ಟೆ ಪ್ರಾಂಗಣ” ಎಂದು ಘೋಷಿಸಲು ಈ ಮೂಲಕ ಉದ್ದೇಶವನ್ನು ಪ್ರಕಟಿಸಿದ್ದೇನೆ. 

ಅನುಸೂಚಿ 

ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಕಸಬಾ ಹೋಬಳಿ, ಪಂಜನಹಳ್ಳಿ ಗ್ರಾಮದ ವ್ಯಾಪ್ತಿಯ ಸರ್ವೆ ನಂ.179(1), 179(2), 179), 180(1, 
180(2), 180(3ಎ), 180(3ಬಿ) ಹಾಗೂ 181(1)ರ 10.27 ಎಕರೆ ಸೀಮಾಬದ್ಧ ಸ್ಥಳ: 

ಪೂರ್ವಕ್ಕೆ: ಮೈಸೂರು- ಊಟಿ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ: 212 

ಪಶ್ಚಿಮಕ್ಕೆ: ಸರ್ವೆ ನಂ.193ರ ಜಮೀನು 

ಉತ್ತರಕ್ಕೆ: ಸರ್ವೆ ನಂ.214 ಮತ್ತು 215 

ದಕ್ಷಿಣಕ್ಕೆ: 179, 180, 181 ಹಾಗೂ 182ರ ಜಮೀನು. 

ಮೇಲಿನ ಪ್ರಸ್ತಾವಕ್ಕೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳು ಇದ್ದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ ದಿನಾಂಕದಿಂದ 32 ದಿವಸಗಳೊಳಗಾಗಿ ತಲುಪುವಂತೆ ಕಳುಹಿಸಿಕೊಟ್ಟಲ್ಲಿ ಪರಿಶೀಲಿಸಲಾಗುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಕೃಷಿ 
ಮಾರಾಟ ನಿರ್ದೇಶಕರು, ನಂ.16, 2ನೇ ರಾಜಭವನ ರಸ್ತೆ, ಬೆಂಗಳೂರು-01 ಇವರ ವಿಳಾಸಕ್ಕೆ ಕಳುಹಿಸಿಕೊಡಲು ಸೂಚಿಸಲಾಗಿದೆ. 

ಜಿ.ಎಸ್‌. ನಾರಾಯಣಸ್ವಾಮಿ 
ಪಿ.ಆರ್‌.1499 ನಿರ್ದೇಶಕರು, 
ಕೃಷಿ ಮಾರಾಟ ಇಲಾಖೆ. 


ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 2ನೇ ರಾಜಭವನ ರಸ್ತೆ, ಪಿ.ಬಿ. ನಂ.5309, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ: ಕೃಮಾಇ! 229/ ನಿಯವಿ/ 2006, ಬೆಂಗಳೂರು, ದಿನಾಂಕ:23ನೇ ಸೆಪ್ಟೆಂಬರ್‌, 2006 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ (1966ರ 27ನೇ ಕರ್ನಾಟಕ ಅಧಿನಿಯಮ) ಪ್ರಕರಣ 
6ರ ಉಪಪ್ರಕರಣ (2ರ ಮೇರೆಗೆ ಹೊರಡಿಸಿದ ಅಧಿಸೂಚನೆ ಸಂಖ್ಯೆ: ಕೃಮಾಇ:246: ನಿಯವಿ: 88(2), ದಿನಾಂಕ:03.01.1991 (ಇನ್ನು ಮುಂದೆ ಸದರಿ 
ಅಧಿಸೂಚನೆ ಎಂದು ಉಲ್ಲೇಖಿಸಲಾಗಿದೆ) ಕರ್ನಾಟಕದಲ್ಲಿನ ಕೃಷಿ ಮಾರಾಟ ನಿರ್ದೇಶಕರಾಗಿದ್ದ ಶ್ರೀ ಬಿ. ಈಶ್ವರಪ್ಪ ಇವರು ಹುಬ್ಬಳ್ಳಿ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಸದರಿ ಅಧಿಸೂಚನೆಯ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿದ ಸ್ಥಳಗಳನ್ನು ಮಾರುಕಟ್ಟೆ ಉಪಪ್ರಾಂಗಣವೆಂದು ಘೋಷಿಸಿದ್ದರು; 
ಹಾಲಿ ಮಹಾತಾಗಾಂಧಿ ಮಾರ್ಕೆಟ್‌ ಮತ್ತು ಪಾನ್‌ಬಜಾರ್‌ ಸ್ಥಲದಲ್ಲಿ ಹಣ್ಣು, ಹೂವು ಮತ್ತು ತರಕಾರಿ ಸಗಟು ಮತ್ತು ಕಿರುಕುಳ 
ವ್ಯಾಪಾರವು ಇಕ್ಕಾಟ್ಬಾದ ಪ್ರದೇಶದಲ್ಲಿ ನಡೆಯುತ್ತಿದ್ದು, ಸಂಚಾರ ವ್ಯವಸ್ಥೆ ಹದಗೆಟ್ಟಿದ್ದು, ಇದರಿಂದ ಮಾರುಕಟ್ಟೆ ಬಳಕೆದಾರರೆಲ್ಲರಿಗೂ ತುಂಬಾ 
ಕಿರುಕುಳವಾಗುತ್ತಿರುವುದರಿಂದ, ಅಲ್ಲದೆ ಅಮರಗೋಳ ಮುಖ್ಯ ಮಾರುಕಟ್ಟೆ ಪ್ರಾಂಗಣವನ್ನು ಮೂಲಭೂತ ಸೌಲಭ್ಯಗಳೊಂದಿಗೆ 
ಅಭಿವೃದ್ಧಿಪಡಿಸಿರುವುದರಿಂದ ಸದರಿ ಸಗಟು ವ್ಯಾಪಾರವನ್ನು ಅಮರಗೋಳ ಮಾರುಕಟ್ಟೆ ಪ್ರಾಂಗಣದಲ್ಲಿ ಪ್ರಾರಂಭಿಸುವ ಉದ್ದೇಶಕ್ಕಾಗಿ 
ದಿನಾಂಕ:03.01.1991ರ ಅಧಿಸೂಚನೆಯ ಅನುಸೂಚಿಯಲ್ಲಿನ ಸೀಮಾಬದ್ದ ಸ್ಥಳವನ್ನು ಅಪವರ್ಜಿಸುವುದು ಸೂಕ್ತವೆಂದು ತೀರ್ಮಾನಿಸಲಾಗಿದೆ. 
ಆದುದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ ಪ್ರಕರಣ 3ನ್ನು ಓದಿ ಪ್ರಕರಣ 6ರ 
ಉಪಪ್ರಕರಣ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಜಿ.ಎಸ್‌. ನಾರಾಯಣಸ್ವಾಮಿ 
ಆದ ನಾನು, ಹುಬ್ಬಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಘೋಷಿಸಲಾದ ಕೃಷಿ ಉತ್ಪನ್ನಗಳ ಮಾರಾಟ 
ನಿಯಂತ್ರಣಕ್ಕಾಗಿ ಸದರಿ ಅಧಿಸೂಚನೆಯ ಮೂಲಕ ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸೀಮಾಬದ್ದ ಸ್ಥಳದ ಮಾರುಕಟ್ಟೆ 
ಉಪಪ್ರಾಂಗಣವನ್ನು ರದ್ದುಪಡಿಸಲು ಉದ್ದೇಶಿಸಿದ್ದೇನೆ. 
ಅನುಸೂಚಿ 
ಹುಬ್ಬಳ್ಳಿ ನಗರ ಪರಿಮಿತಿಯೊಳಗೆ ಇರುವ ಗಾರ್ಡನ್‌ ಪೇಟೆ, ಎಲೆಪೇಟೆ, ಬೊಮ್ಮಾಪರ, ಓಣಿ, ಹಿರೇಪೇಟೆ, ತಂಬದವರ ಓಣಿ, 
ಬೂಸಪೇಟೆ, ಕಂಚಗಾರ ಓಣಿ, ಅಕ್ಕಿ ಹೊಂಡ, ಜವಳಿಸಾಲು, ಬಾರದಾನಗಲ್ಲಿ, ಶೀಲವಂತಗಲ್ಲಿ, ಅಳಗುಂಡಗಿಓಣಿ, ಮಠಪತಿಗಳಲ್ಲಿ, ಸಿಂಪಿಗಲ್ಲಿ, 
ಗಬ್ಬೂರಗಲ್ಲಿ, ವೀರಾಪುರ ರಸ್ತೆ, ರಾಧಾಕೃಷ್ಣಗಲ್ಲಿ, ವಾಳವೇಕರಗಲ್ಲಿ, ಇಟಗಿ, ಮಾರುತಿಗಲ್ಲಿ, ಬೆಂಡಿಗೇರಿಓಣಿ, ಪಗಡಿ ಓಣಿಗಳನ್ನೊಳಗೊಂಡ 
ಸೀಮಾಬದ್ಧ ಸ್ಥಳ: 
ಪೂರ್ವಕ್ಕೆ: ಜೋಳದ ಓಣಿ, ಕಟಗಿ ಪ್ರಧಾನಪ್ಪನ ಓಣಿ, ತೊರವಿಗಲ್ಲಿ. 
ಪಶ್ಚಿಮಕ್ಕೆ: ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ:4 
ಉತ್ತರಕ್ಕೆ: ಕೌಲ್‌ಪೇಟೆ ವಾಸದ ಮನೆಗಳು, ದೇವಾಲಯ, ಅರಳಿಕಟ್ಟೆ ವಾಸದ ಮನೆಗಳು, ಕುಬಸದಗಲ್ಲಿ, ಜವಳಿಸಾಲು, ದುರ್ಗದ ಬೈಲು 
ರಸ್ತೆ, ದುರ್ಗದಬೈಲು ಗೌಳಿಗಲ್ಲಿ. 
ದಕ್ಷಿಣಕ್ಕೆ: ಮಹಲ್ಹಾರ ಓಣಿ ವಾಸದ ಮನೆಗಳು, ಪಿಂಜಾರಗಲ್ಲಿ ವಾಸದ ಮನೆಗಳು, ಬಡಿಗೇರಿ ಓಣಿ ವಾಸದ ಮನೆಗಳು. 
ಮೇಲಿನ ಪ್ರಸ್ತಾವಕ್ಕೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳು ಇದ್ದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ ದಿನಾಂಕದಿಂದ 32 ದಿವಸಗಳೊಳಗಾಗಿ ತಲುಪುವಂತೆ ಕಳುಹಿಸಿಕೊಟ್ಟಲ್ಲಿ ಪರಿಶೀಲಿಸಲಾಗುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಕೃಷಿ 
ಮಾರಾಟ ನಿರ್ದೇಶಕರು, ನಂ.16, 2ನೇ ರಾಜಭವನ ರಸ್ತೆ, ಬೆಂಗಳೂರು-01 ಇವರ ವಿಳಾಸಕ್ಕೆ ಕಳುಹಿಸಿಕೊಡಲು ಸೂಚಿಸಲಾಗಿದೆ. 
ಜಿ.ಎಸ್‌. ನಾರಾಯಣಸ್ವಾಮಿ 
ಪಿ.ಆರ್‌.1500 ನಿರ್ದೇಶಕರು, 
ಕೃಷಿ ಮಾರಾಟ ಇಲಾಖೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೬೦೧ 





ವಾಣಿಜ್ಯ ತೆರಿಗೆ ಆಯುಕ್ತರು (ಕರ್ನಾಟಕ) ಬೆಂಗಳೂರು, ರವರ ನಡಾವಳಿಗಳು 
ವಿಷಯ: ಕರ್ನಾಟಕ ಮೌಲ್ಯ ವರ್ಧಿತ ತೆರಿಗೆ-2003, ಮೈಸೂರು ವಿಭಾಗದ ಚಾಮರಾಜನಗರ ಜಿಲ್ಲೆಯಲ್ಲಿ ಯತುಕಾಲಿಕ ತನಿಖಾ 
ಕೇಂದ್ರಗಳನ್ನು ಸ್ಥಾಪಿಸುವ ಬಗ್ಗೆ. 

ಉಲ್ಲೇಖ: ಅ.ಸಾ. ಪತ್ರಸಂಖ್ಯೆ: ಜಂಆ: ಗುವಾ: ಮೈ: ಜಾಗೃತಿ: ಪವ್ಯ! 1/ 06-07, ದಿನಾಂಕ:19.08.2006. 
ಪ್ರಸ್ತಾವನೆ: 

ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಕೆಲವು ವರ್ತಕರು ಪತ್ತಿ, ತೆಂಗಿನಕಾಯಿ, ಶೇಂಗಾ ಬೀಜ ಮತ್ತು ಇತರೆ ಎಣ್ಣೆ ಕಾಳುಗಳನ್ನು 
ಅಧಿಕೃತ ತನಿಖಾ ಠಾಣೆಗಳನ್ನು ತಪ್ಪಿಸಿ, ರಾಜ್ಯದ ಗಡಿ ಭಾಗದಲ್ಲಿರುವ ಬಳಸು ದಾರಿಗಳ ಮುಖಾಂತರ ತೆರಿಗೆ ತಪ್ಪಿಸುವ ಉದ್ದೇಶದಿಂದ ನೆರೆಯ 
ತಮಿಳುನಾಡಿಗೆ ಸಾಗಣೆ ಮಾಡುವವರಿದ್ದಾರೆಂದು ಮತ್ತು ಇದನ್ನು ತಡೆಗಟ್ಟಲು ಪ್ರತಿವರ್ಷದಂತೆ ಈ ಸಾಲಿನಲ್ಲಿಯೂ ಸಹ, ತಾತ್ಕಾಲಿಕವಾಗಿ ತನಿಖಾ 
ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕಾಗಿದೆಯೆಂದು ಜಂಟಿ ಆಯುಕ್ತರು (ಗು.ವಾ) ಮೈಸೂರು, ರವರು ಅಭಿಪ್ರಾಯಪಟ್ಟಿರುತ್ತಾರೆ. ಅಂತಹ ತಾತ್ಕಾಲಿಕ 
ತನಿಖಾ ಕೇಂದ್ರಗಳನ್ನು ಸ್ಥಾಪಿಸಲು ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ತಾಲ್ಲೂಕಿನ ಮೇಲುಕಾಮನಹಳ್ಳಿ, ಎತ್ತಗಟ್ಟಬೆಟ್ಟ, ಹೊಸಹಳ್ಳಿ, ಬಿಸಲವಾಡಿ, 
ಬಂದೀಗೌಡನಹಳ್ಳಿ, ಚಿಕ್ಕಹೊಳೆ, ಎಂಬ ಸ್ಥಳಗಳನ್ನು ವಿಶೇಷವಾಗಿ ಹತ್ತಿಯ ಸಾಗಣೆ ಮೇಲೆ ನಿಗಾವಹಿಸಲು ಮತ್ತು ಕೊಳ್ಳೆಗಾಲ ತಾಲ್ಲೂಕಿನ ಬೈಲೂರು, 
ನಾಲ್‌ ರೋಡ್‌, ಮತ್ತು ಶ್ರೀ ಮಲೆ ಮಹದೇಶ್ವರ ಬೆಟ್ಟದ, ಅರಣ್ಯ ತನಿಖಾ ಗೇಟುಗಳಿರುವಲ್ಲಿ, ವಿಶೇಷವಾಗಿ ಶೇಂಗಾ ಮತ್ತು ಇತರೆ ಎಣ್ಣೆ ಕಾಳುಗಳ 
ಸಾಗಣೆ ಮೇಲೆ ನಿಗಾವಹಿಸಲು ಸ್ಥಳಗಳನ್ನು ಗುರುತಿಸಿ ಆಯ್ಕೆ ಮಾಡಿರುತ್ತಾರೆ. ಜಂಟಿ ಆಯುಕ್ತರ ಕೋರಿಕೆ ಸಮಂಜಸವೆಂದು ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸಂಖ್ಯೆ: ವಾತೆಅಆ(ಗು.ಸ.) ವಾತೆಅ/ ಸಿಆರ್‌-22/ 06-07, ದಿನಾಂಕ:1ನೇ ಸೆಪ್ಟೆಂಬರ್‌, 2006 

ಕರ್ನಾಟಕ ಮೌಲ್ಯ ವರ್ಧಿತ ತೆರಿಗೆ ಕಾಯ್ದೆ 2003ರ ಕಲಂ 53(1)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರದಂತೆ, ಮೈಸೂರು ವಿಭಾಗದಲ್ಲಿನ ಈ 
ಕೆಲಕಾಣಿಸಿದ ಸ್ಥಳಗಳಲ್ಲಿ ಯತುಕಾಲಿಕ ತನಿಖಾ ಕೇಂದ್ರ ಸ್ಥಾಪಿಸುವುದು. 

(ಅ) ದಿನಾಂಕ:01.09.2006 ರಿಂದ 

(1) ಮೇಲುಕಾಮನಹಳ್ಳಿ - ಗುಂಡ್ಲುಪೇಟೆ ತಾಲ್ಲೂಕು. 

(2) ಎತ್ತಗಟ್ಟಬೆಟ್ಟ - ಚಾಮರಾಜನಗರ ತಾಲ್ಲೂಕು. 

(3) ಹೊಸಹಳ್ಳಿ - ಚಾಮರಾಜನಗರ ತಾಲ್ಲೂಕು. 

(4) ಬಿಸಲವಾಡಿ - ಚಾಮರಾಜನಗರ ತಾಲ್ಲೂಕು. 

(5) ಬಂದೀಗೌಡನಹಳ್ಳಿ - ಚಾಮರಾಜನಗರ ತಾಲ್ಲೂಕು. 

(6) ಚಿಕ್ಕಹೊಳೆ - ಚಾಮರಾಜನಗರ ತಾಲ್ಲೂಕು. 

(ಆ) ದಿನಾಂಕ:01.10.2006 ರಿಂದ 

(1) ಬೈಲೂರು - ಅರಣ್ಯ ತನಿಖಾ ಗೇಟ್‌ ಕೊಳ್ಳೆಗಾಲ ತಾಲ್ಲೂಕು. 

(2) ನಾಲ್‌ ರೋಡ್‌ - ಅರಣ್ಯ ತನಿಖಾ ಗೇಟ್‌ ಕೊಳ್ಳೆಗಾಲ ತಾಲ್ಲೂಕು. 

(3) ಶ್ರೀ ಮಲೆ ಮಹದೇಶ್ವರ ಬೆಟ್ಟ - ಅರಣ್ಯ ತನಿಖಾ ಗೇಟ್‌ ಕೊಳ್ಳೆಗಾಲ ತಾಲ್ಲೂಕು. 

ಬಿ.ಎ. ಹರೀಶ್‌ ಗೌಡ 
ಪಿ.ಆರ್‌.1501 ವಾಣಿಜ್ಯ ತೆರಿಗೆ ಆಯುಕ್ತರು, 
ಕರ್ನಾಟಕ, ಬೆಂಗಳೂರು. 


ಲೋಕೋಪಯೋಗಿ ಇಲಾಖೆ 
ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆ -2005 
ಭಾಗ-1 
ಮುಖ್ಯ ಇಂಜಿನೀಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಕಛೇರಿಯ ಮಾಹಿತಿ ಹಕ್ಕು ನಿಯಮ- 2005ರ ಅಡಿಯಲ್ಲಿ ಈ 
ಕಛೇರಿಯಿಂದ ನೀವು ದಾಖಲಾತಿಗಳನ್ನು ಪಡೆಯಬಹುದು. 
1) ದಾಖಲಾತಿಗಳನ್ನು 15 ದಿನಗಳಲ್ಲಿ ನೀಡಲಾಗುವುದು (ರಜಾ ದಿನಗಳನ್ನು ಹೊರತು ಪಡಿಸಿ) 
2) ಈ ಕಛೇರಿಯಲ್ಲಿ ಮಾಹಿತಿ ದಾಖಲಾತಿಗಳನ್ನು ನೀಡುವ ಅಧಿಕಾರಿಗಳು. 





















































ಕ್ರ. ಅಧಿಕಾರಿಗಳು ಪದನಾಮ ನಿರ್ವಹಿಸುತ್ತಿರುವ ಉಸ್ತುವಾರಿ 
ಸಂ. (ಶ್ರೀಯುತರು) 

1. | ವಿ.ಎಫ್‌. ತಿಮ್ಮನಗೌಡರ ಉಪಮುಖ್ಯ ಇಂಜಿನೀಯರರು-1 ತಾಂತ್ರಿಕ ಶಾಖೆಯ ಉಸ್ತುವಾರಿ 
2. | ಎಂ.ಎನ್‌. ರಾಮಚಂದ್ರ ಉಪಮುಖ್ಯ ಇಂಜಿನೀಯರರು-2 ತಾಂತ್ರಿಕ ಶಾಖೆಯ ಉಸ್ತುವಾರಿ 
3. | ಎಸ್‌.ಎಸ್‌. ಸುಲಿಗಾವಿ ತಾಂತ್ರಿಕ ಸಹಾಯಕರು-1 ತಾಂತ್ರಿಕ ಶಾಖೆಯ ಉಸ್ತುವಾರಿ 
4, | ಆರ್‌.ಸಿ. ಕುಲಕರ್ಣಿ ತಾಂತ್ರಿಕ ಸಹಾಯಕರು-2 ತಾಂತ್ರಿಕ ಶಾಖೆಯ ಉಸ್ತುವಾರಿ 
5. |ಟಿ.ವಿ. ಜಿತೂರಿ ತಾಂತ್ರಿಕ ಸಹಾಯಕರು-3 ತಾಂತ್ರಿಕ ಶಾಖೆಯ ಉಸ್ತುವಾರಿ 
6. | ವ್ಹಿಆರ್‌. ಕುಕನೂರ ತಾಂತ್ರಿಕ ಸಹಾಯಕರು-4 ತಾಂತ್ರಿಕ ಶಾಖೆಯ ಉಸ್ತುವಾರಿ 
7. | ಎ.ವೈ. ಬೆಂಡಿಗೇರಿ ತಾಂತ್ರಿಕ ಸಹಾಯಕರು-5 ತಾಂತ್ರಿಕ ಶಾಖೆಯ ಉಸ್ತುವಾರಿ 
8. |ಬಿ.ಜಿ. ಭೂತಿ ತಾಂತ್ರಿಕ ಸಹಾಯಕರು-6 ಸಾರಿಗೆ ಕೋಶದ ನಿರ್ವಹಣೆ 

9. | ಎನ್‌.ವಿ. ಶಂಕ್ರಯ್ಯ ಉಪ ನಿರ್ದೇಶಕರು ಸಾಂಖ್ಯಿಕ 

10. | ಬಿ.ಎಸ್‌. ಪಠಾಣ ಲೆಕ್ಕಾಧಿಕಾರಿಗಳು ಲೆಕ್ಕ ಪತ್ರಗಳ ಮೇಲ್ವಿಚಾರಣೆ 

11. | ಕೆ.ಆರ್‌. ದೇಸಾಯಿ ನಿಬಂಧಕರು ಆಡಳಿತ ಶಾಖೆಯ ಮೇಲ್ವಿಚಾರಣೆ 





೨೬೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





ಸಕ್ಷಮ ಪ್ರಾಧಿಕಾರಿ: 

ಶ್ರೀ ಪ್ರಭಾಕರ ಹೆಚ್‌. ಚಿಣಿ, ಮುಖ್ಯ ಇಂಜಿನೀಯರರು (ಪ್ರಭಾರ) 
ಮೇಲ್ಮನವಿ ಪ್ರಾಧಿಕಾರಿ: 

ಶ್ರೀ ಟಿ. ಸುಕುಮಾರ, ಕಾರ್ಯದರ್ಶಿಗಳು. 

ಮೇಲಿನ ಅಧಿಕಾರಿಗಳು ಸಹಕರಿಸದೇ ಇದ್ದ ಪಕ್ಷದಲ್ಲಿ ದೂರನ್ನು ಈ ಕೆಳಕಂಡ ಅಧಿಕಾರಿಗಳಿಗೆ ನೀಡಬಹುದು. 

ಕಾರ್ಯದರ್ಶಿಗಳು, ಲೋಕೋಪಯೋಗಿ ಇಲಾಖೆ, 3ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು ಈ ಕಾಯ್ದೆಯ ಅಧಿನಿಯಮವು ಮತ್ತು 
ನಿಯಮಗಳ ಪಟ್ಟಿಗಳು ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು ಹಾಗೂ ಜಿಲ್ಲಾ ಮತ್ತು ತಾಲ್ಲೂಕು ಅಂಗೀಕೃತ ಪುಸ್ತಕ ವ್ಯಾಪಾರಿಗಳಲ್ಲಿ ಮಾರಾಟಕ್ಕೆ 
ದೊರೆಯುತ್ತವೆ. 

ಮುಖ್ಯ ಇಂಜಿನೀಯರರ ಪರವಾಗಿ, 
ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ. 
ಭಾಗ-2 
ಈ ಕಛೇರಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಕೈಕೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳ ವಿವರಗಳು: 

1) ಈ ವಲಯವು ಧಾರವಾಡ, ಬೆಳಗಾವಿ, ಬಳ್ಳಾರಿ ಹಾಗೂ ಗುಲಬರ್ಗಾ ಹೀಗೆ ಒಟ್ಟು 4 ವೃತ್ತ ಕಛೇರಿಗಳನ್ನು ಹೊಂದಿರುತ್ತದೆ. ಇದೇ 
ರೀತಿ ವೃತ್ತಗಳ ಅಡಿಯಲ್ಲಿ ಧಾರವಾಡ, ಗದಗ, ಹಾವೇರಿ, ಕಾರವಾರ, ಬೆಳಗಾವಿ, ಚಿಕ್ಕೋಡಿ, ವಿಜಾಪುರ, ಬಾಗಲಕೋಟೆ, ಬಳ್ಳಾರಿ, ರಾಯಚೂರು, 
ಕೊಪ್ಪಳ, ಗುಲಬರ್ಗಾ, ಯಾದಗಿರಿ ಹಾಗೂ ಬೀದರ ಹೀಗೆ 14 ವಿಭಾಗ ಕಛೇರಿಗಳನ್ನು ಹೊಂದಿರುತ್ತದೆ. ಒಟ್ಟು 12 ಜಿಲ್ಲೆಗಳಲ್ಲಿ ಕಾರ್ಯವ್ಯಾಪ್ತಿ 
ಬರುತ್ತದೆ. 

2) ಅಭಿವೃದ್ಧಿ ಹಾಗೂ ನಿರ್ಮಾಣ ಕಾರ್ಯಕ್ರಮಗಳು: 

1. ಕೇಂದ್ರ ಪುರಸ್ಕೃತ ಯೋಜನೆ: 

ಅ) ಲೆಕ್ಕ ಶೀರ್ಷಿಕೆ 5054 ಕೇಂದ್ರ ರಸ್ತೆ ನಿಧಿ (ಯೋಜನೇತರ) ಅಡಿಯಲ್ಲಿ ರಸ್ತೆ ಸೇತುವೆ ನಿರ್ಮಾಣದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 

ಆ) ಲೆಕ್ಕ ಶೀರ್ಷಿಕೆ 5054 ರಸ್ತೆ ಮತ್ತು ಸೇತುವೆ, ನಬಾರ್ಡ್‌ ಧನ ಸಹಾಯದ ಅಡಿಯಲ್ಲಿ ರಸ್ತೆ ಮತ್ತು ಸೇತುವೆ ನಿರ್ಮಾಣದ 

ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 

ಇ) ಲೆಕ್ಕ ಶೀರ್ಷಿಕೆ 4059 ಲೋಇ ಕೇಂದ್ರ ಪುರಸ್ಕೃತ (ಸಿ.ಎಸ್‌.ಎಸ್‌.) ಯೋಜನೆ ಅಡಿಯಲ್ಲಿ ನ್ಯಾಯಾಲಯ ಕಟ್ಟಡ ನಿರ್ಮಾಣದ 

ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 

ಈ) ಲೆಕ್ಕ ಶೀರ್ಷಿಕೆ 4216 ಗೃಹ ನಿರ್ಮಾಣ ಕೇಂದ್ರ ಪುರಸ್ಕೃತ (ಸಿ.ಎಸ್‌.ಎಸ್‌.) ಯೋಜನೆ ಅಡಿಯಲ್ಲಿ ನ್ಯಾಯಾಲಯದ ವಸತಿ ಗೃಹಗಳ 

ನಿರ್ಮಾಣದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 

11. ರಾಜ್ಯ ಪುರಸ್ಕೃತ ಯೋಜನೆ: 

ಅ) ಲೆಕ್ಕ ಶೀರ್ಷಿಕೆ 5054 ರಸ್ತೆ ಮತ್ತು ಸೇತುವೆ (ಯೋಜನೆ) ಅಡಿಯಲ್ಲಿ. 

(1) ಸೇತುವೆಗಳ ನಿರ್ಮಾಣ. 

(1) ಡಾಂಬರೀಕರಣ. 

(11) ಇತರೆ ರಸ್ತೆ ನಿರ್ಮಾಣ. 

(1) ಸಕ್ಕರೆ ಕಾರ್ಲಾನೆ ವ್ಯಾಪ್ತಿಯಲ್ಲಿನ ರಸ್ತೆಗಳ ಅಭಿವೃದ್ಧಿ 

(೪) ರೇಲ್ವೆ ಸುರಕ್ಷತಾ ಕಾಮಗಾರಿ ಹಾಗೂ 

(vi) ಬಳ್ಳಾರಿ ಪ್ಯಾಕೇಜ ದಂತಹ ರಸ್ತೆ ಮತ್ತು ಸೇತುವೆ ನಿರ್ಮಾಣದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 

ಆ) ಲೆಕ್ಕ ಶೀರ್ಷಿಕೆ 4059 ಲೋಣ ಯೋಜನೆ ಅಡಿಯಲ್ಲಿ ವಿವಿಧ ಇಲಾಖೆಗಳ ಕಛೇರಿ ಕಟ್ಟಡಗಳ ಹಾಗೂ ಮಿನಿ ವಿಧಾನ ಸೌಧದಂತಹ 

ನಿರ್ಮಾಣದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 

ಇ) ಲೆಕ್ಕ ಶೀರ್ಷಿಕೆ 4216 ಗೃಹ ನಿರ್ಮಾಣದ ಅಡಿಯಲ್ಲಿ ವಿವಿಧ ಇಲಾಖೆಗಳ ಗೃಹ ನಿರ್ಮಾಣದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 

ಈ) ಲೆಕ್ಕ ಶೀರ್ಷಿಕೆ 4202 ಶಿಕ್ಷಣ ಕಲೆ ಮತ್ತು ಸಂಸ್ಕೃತಿ ಅಡಿಯಲ್ಲಿ ಪದವಿ ಪೂರ್ವ ಉನ್ನತ ಶಿಕ್ಷಣ ಹಾಗೂ ತಾಂತ್ರಿಕ ಶಿಕ್ಷಣ- ಕಟ್ಟಡ 

ನಿರ್ಮಾಣದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 
3) ನಿರ್ವಹಣೆ ಮತ್ತು ದುರಸ್ತಿ: 

(1) ಲೆಕ್ಕ ಶೀರ್ಷಿಕೆ 3054 ರಸ್ತೆ ಮತ್ತು ಸೇತುವೆ (ಯೋಜನೆ) 

ಅ) “ಮುಖ್ಯ ಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ದಿ ನಿಧಿ”. 

ಆ) 12ನೇ ಹಣಕಾಸು ಆಯೋಗದ ಅಡಿಯಲ್ಲಿ ರಸ್ತೆ ಮತ್ತು ಸೇತುವೆಗಳ ನಿರ್ವಹಣೆ ಮತ್ತು ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 


(11) ಲೆಕ್ಕ ಶೀರ್ಷಿಕೆ 2059 ಲೋಇ ಯೋಜನೆ ಅಡಿಯಲ್ಲಿ ಕೆಲವೊಂದು ಸರ್ಕಾರಿ ಚಿಕ್ಕ ಕಟ್ಟಡಗಳ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 
(ii) ಲೆಕ್ಕ ಶೀರ್ಷಿಕೆ 2216 ವಸತಿ ಯೋಜನೆ ಅಡಿಯಲ್ಲಿ ವಸತಿ ಗೃಹಗಳ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 
(iv) ಲೆಕ್ಕ ಶೀರ್ಷಿಕೆ 2059 ಲೋಇ (ಯೋಜನೇತರ) ಅಡಿಯಲ್ಲಿ ವಿವಿಧ ಇಲಾಖೆಯ ಸರ್ಕಾರಿ ಕಟ್ಟಡಗಳ ನಿರ್ವಹಣೆ ಹಾಗೂ ದುರಸ್ತಿ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 
(೪) ಲೆಕ್ಕ ಶೀರ್ಷಿಕೆ 2216 ವಸತಿ (ಯೋಜನೇತರ) ಅಡಿಯಲ್ಲಿ ವಿವಿಧ ಇಲಾಖೆಯ ಸಾಮಾನ್ಯ ಹಾಗೂ ವಿಶೇಷ ನಿರ್ವಹಣೆ ಮತ್ತು ದುರಸ್ತಿ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. 
ಅಲ್ಲದೆ ಇತರೆ ಇಲಾಖೆಗಳ ದುರಸ್ತಿ ಹಾಗೂ ಕಟ್ಟಡಗಳ ನಿರ್ಮಾಣ ಹಾಗೂ ಮೇಲಿನ ಕಾಮಗಾರಿಗಳು ಕೇಂದ್ರ ಹಾಗೂ ಕರ್ನಾಟಕ ರಾಜ್ಯದ 
ಅನುದಾನ ಹಾಗೂ ಕಾರ್ಯಕ್ರಮಗಳನ್ನು ಹೊಂದಿರುತ್ತವೆ. ಅಸ್ತಿತ್ವದಲ್ಲಿರುವ ಕಾಮಗಾರಿಗಳ ನಿರ್ವಹಣೆ ಹಾಗೂ ದುರಸ್ತಿ, ಇನ್ನಿತರ ಕಾಮಗಾರಿಗಳ 
ಸಂಬಂಧ ಪಟ್ಟ ಕಾರ್ಯನಿರ್ವಹಿಸುವುದು. 
ಮುಖ್ಯ ಇಂಜಿನೀಯರರ ಪರವಾಗಿ, 
ಪಿ.ಆರ್‌.1502 ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೬೦೩ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ನಂ.ಎಲ್‌ಆರ್‌ಎಫ್‌ (ಪೂ) ಸಿ.ಆರ್‌:05/ 2006-07, ದಿನಾಂಕ:29ನೇ ಸೆಪ್ಟೆಂಬರ್‌, 2006 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಮುನ್ನೇಕೊಳಲು ಗ್ರಾಮದ ಸ.ನಂ.76 ರಲ್ಲಿನ 1-00 ಎಕರೆ 
ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಸುಂದರಮ್ಮ ಕೃಷ್ಣಮೂರ್ತಿ ಎಜುಕೇಷನಲ್‌ ಮತ್ತು 
ಚಾರಿಟಬಲ್‌ ಟ್ರಸ್ಟ್‌ (ರಿ) ರವರು ದಾನದ ರೂಪದಲ್ಲಿ ಪಡೆಯಲು ಅನುಮತಿ ಕೋರಿರುವ ಬಗ್ಗೆ. 
ಸುಂದರಮ್ಮ ಕೃಷ್ಣಮೂರ್ತಿ ಎಜುಕೇಷನಲ್‌ ಮತ್ತು ಚಾರಿಟಬಲ್‌ ಟ್ರಸ್ಟ್‌ (ರಿ), ರಿ.ನಂ.7713 ಮತ್ತು 77/4 ವಾಗ್ದೇವಿ ವಿಲಾಸ್‌, 
ಮುನ್ನೇಕೊಳಲು, ಮಾರತ್‌ಹಳ್ಳಿ ಅಂಚೆ, ಬೆಂಗಳೂರು-37 ರವರು ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಮುನ್ನೇಕೊಳಲು 
ಗ್ರಾಮದ ಸ.ನಂ.76ರಲ್ಲಿನ 1-00 ಎಕರೆ ಜಮೀನನ್ನು ಶೈಕ್ಷಣಿಕ ಚಟುವಟಿಕೆಗಳ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ 
ದಾನದ ರೂಪದಲ್ಲಿ ಪಡೆಯಲು ನಮೂನೆ-15ಎ ರಲ್ಲಿ ಮಾಡಿರುವ ಬೇಡಿಕೆ ಹಾಗೂ ಮತ್ತು ನಮೂನೆ-15ಎಎ ರಲ್ಲಿ ತಹಶೀಲ್ದಾರ್‌, ಬೆಂಗಳೂರು 
ಪೂರ್ವ ತಾಲ್ಲೂಕು ರವರು ಸಲ್ಲಿಸಿರುವ ಚಿಕ್‌ ಲಿಸ್ಟ್‌ನಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ಉತ್ತರ ಉಪವಿಭಾಗ 
ರವರ ಪತ್ರದ ನಂ. ಎಲ್‌.ಆರ್‌.ಎಫ್‌.ಸಿ.ಆರ್‌: 247: 05-06 ದಿನಾಂಕ:23.01.2006ರಲ್ಲಿ ಪ್ರಸ್ತಾಪಿತ ಮುನ್ನೇಕೊಳಲು ಗ್ರಾಮದ ಸ.ನಂ.76 ರಲ್ಲಿನ 
1-00 ಎಕರೆ ಜಮೀನನ್ನು ದಾನವಾಗಿ ಪಡೆಯಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1) (11) ರಡಿ ಅನುಮತಿ 
ನೀಡಲು ವರದಿ ಮಾಡಿರುತ್ತಾರೆ. 
ಸದರಿ ಸಂಸ್ಥೆಯು ಉಪನೋಂದಣಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ತಾಲ್ಲೂಕು ರವರ ಕಛೇರಿಯಲ್ಲಿ ನಂ.683/ 2002-2003 
ದಿನಾಂಕ:06.03.2003 ರಂದು ನೊಂದಾಯಿಸಲ್ಪಟ್ಟಿದೆ. ಖಾತೆದಾರರಿಂದ ಜಮೀನು ದಾನವಾಗಿ ಪಡೆಯಲು ಒಪ್ಪಂದ ಪತ್ರ ಮಾಡಿಕೊಂಡಿರುತ್ತಾರೆ. 
ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ 
ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯುನಿಟ್‌ಗಳವರೆಗೆ ಜಮೀನು ಹೊಂದಲು 
ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995ರ ಪ್ರಕಾರ ಕಲಂ 109 (1) (11) ಮತ್ತು ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ 
ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಮುನ್ನೇಕೊಳಲು 
ಗ್ರಾಮದ ಸ.ನಂ.76ರಲ್ಲಿನ 1-00 ಎಕರೆ ಜಮೀನನ್ನು ಸುಂದರಮ್ಮ ಕೃಷ್ಣಮೂರ್ತಿ ಎಜುಕೇಷನಲ್‌ ಮತ್ತು ಚಾರಿಟಬಲ್‌ ಟ್ರಸ್ಟ್‌ (ರಿ), ರವರಿಗೆ ಶೈಕ್ಷಣಿಕ 
ಚಟುವಟಿಕೆಗಳ ಉದ್ದೇಶಕ್ಕಾಗಿ ದಾನದ ರೂಪದಲ್ಲಿ ಪಡೆಯಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಕಲಂ 109 (1) (11) ರಡಿ ಹಾಗೂ 
ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ.ವ್ಯಶಾಇ 47 ಶಾಸನ 2001 ಬೆಂಗಳೂರು ದಿನಾಂಕ:23.04.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 2 
ಯುನಿಟ್‌ಗಳವರೆಗೆ ಟ್ರಸ್ಟ್‌ಗೆ ಜಮೀನನ್ನು ಹೊಂದಲು ಅನುಮತಿ ನೀಡುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಕಲ್ಪಿಸಿದೆ. ಅದರಂತೆ ಈ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ಪ್ರಸ್ತಾಪಿತ ಟ್ರಸ್ಟ್‌ಗೆ ಅನುಮತಿ ನೀಡಿದೆ. 
ಷರತ್ತುಗಳು 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ದಾನವಾಗಿ ಪಡೆಯಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 
ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡಾ 55 ಪೆಯಿಡ್‌ ಆಫ್‌ ಷೇರು ಬಂಡವಾಳ ಹೊಂದಿರುವ 
ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ 
ಪಡೆಯುವುದನ್ನು ಹೊರತು ಪಡಿಸಿ ಸದರಿ ಜಮೀನನ್ನು ನಿಗದಿ ಉದ್ದೇಶಕ್ಕಲ್ಪದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು, ಶೈಕ್ಷಣಿಕ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳಲು ಬೆಂಗಳೂರು 
ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂ ಬದಲಾವಣೆ ಮಾಡಿಕೊಳ್ಳತಕ್ಕದ್ದು. 

4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ ಕಲಂ 95 ರಂತೆ 
ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು ಸಕ್ರಮಗೊಳಿಸಿಕೊಳ್ಳುವ ಷರತ್ತಿಗೆ ಒಳಪಡಿಸಿದೆ. 

5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ/ ಒ.ಡಿ.ಪಿ. ಮತ್ತು ಹಸಿರು ವಲಯ ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ 
ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

6. ಈ ಪ್ರಾಧಿಕಾರದಿಂದ 2 ಯೂನಿಟ್‌ಗಿಂತ ಹೆಚ್ಚಾಗಿ ಟ್ರಸ್ಟ್‌ ಜಮೀನು ಹೊಂದಲು ಅನುಮತಿ ಪಡೆದುಕೊಂಡಿದ್ದಲ್ಲಿ ಈಗ ನೀಡುತ್ತಿರುವ 
ಅನುಮತಿಯು ಸೇರಿದಂತೆ, ಅಕ್ರಮವೆನಿಸಿದ ದಾಖಲೆಗಳ ಮೂಲಕ ಅನುಮತಿ ಪಡೆದಿದ್ದಲ್ಲಿ ಈಗ ನೀಡುತ್ತಿರುವ ಅನುಮತಿಯು ತನಗೆ 
ತಾನೇ ರದ್ದುಗೊಳ್ಳುತ್ತದೆ. 

7. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಭೂಮಿಯನ್ನು 
ಯಣ ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

8. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ 
ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.1503 ಬೆಂಗಳೂರು ಜಿಲ್ಲೆ ಬೆಂಗಳೂರು. 


೨೬೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ನಂ.ಎಲ್‌ಆರ್‌ಎಫ್‌ (ಪೂ) ಸಿ.ಆರ್‌:06/ 2006-07, ದಿನಾಂಕ:29ನೇ ಆಗಸ್ಟ್‌, 2006 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ವರ್ತೂರು ಗ್ರಾಮದ ಸ.ನಂ.121/1 ರಲ್ಲಿನ 1-30 ಎಕರೆ:ಗುಂಟೆ 
ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಸುಂದರಮ್ಮ ಕೃಷ್ಣಮೂರ್ತಿ ಎಜುಕೇಷನಲ್‌ ಮತ್ತು 
ಚಾರಿಟಬಲ್‌ ಟ್ರಸ್ಟ್‌ (ರಿ) ರವರು ದಾನದ ರೂಪದಲ್ಲಿ ಪಡೆಯಲು ಅನುಮತಿ ಕೋರಿರುವ ಬಗ್ಗೆ. 
ಸುಂದರಮ್ಮ ಕೃಷ್ಣಮೂರ್ತಿ ಎಜುಕೇಷನಲ್‌ ಮತ್ತು ಚಾರಿಟಬಲ್‌ ಟ್ರಸ್ಟ್‌ (ರಿ), ರಿ.ನಂ.713 ಮತ್ತು 77/4 ವಾಗ್ದೇವಿ ವಿಲಾಸ್‌, 
ಮುನ್ನೇಕೊಳಲು, ಮಾರತ್‌ಹಳ್ಳಿ ಅಂಚೆ, ಬೆಂಗಳೂರು-37 ರವರು ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ವರ್ತೂರು ಗ್ರಾಮದ 
ಸ.ನಂ.121/1ರಲ್ಲಿನ 1-30 ಎಕರೆ:ಗುಂಟೆ ಜಮೀನನ್ನು ಶೈಕ್ಷಣಿಕ ಚಟುವಟಿಕೆಗಳ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ 
ದಾನದ ರೂಪದಲ್ಲಿ ಪಡೆಯಲು ನಮೂನೆ-15ಎ ರಲ್ಲಿ ಮಾಡಿರುವ ಬೇಡಿಕೆ ಹಾಗೂ ಮತ್ತು ನಮೂನೆ-15ಎಎ ರಲ್ಲಿ ತಹಶೀಲ್ದಾರ್‌, ಬೆಂಗಳೂರು 
ಪೂರ್ವ ತಾಲ್ಲೂಕು ರವರು ಸಲ್ಲಿಸಿರುವ ಚಿಕ್‌ ಲಿಸ್ಟ್‌ನಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ಉತ್ತರ ಉಪವಿಭಾಗ 
ರವರ ಪತ್ರದ ನಂ. ಎಲ್‌.ಆರ್‌.ಎಫ್‌.ಸಿ.ಆರ್‌: 246/ 05-06 ದಿನಾಂಕ:23.01.2006ರಲ್ಲಿ ಪ್ರಸ್ತಾಪಿತ ವರ್ತೂರು ಹೋಬಳಿ, ವರ್ತೂರು ಗ್ರಾಮದ 
ಸ.ನಂ.121/1 ರಲ್ಲಿನ 1-30 ಎಕರೆ:ಗುಂಟೆ ಜಮೀನನ್ನು ದಾನವಾಗಿ ಪಡೆಯಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 
(1) (11) ರಡಿ ಅನುಮತಿ ನೀಡಲು ವರದಿ ಮಾಡಿರುತ್ತಾರೆ. 
ಸದರಿ ಸಂಸ್ಥೆಯು ಉಪನೋಂದಣಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ತಾಲ್ಲೂಕು ರವರ ಕಛೇರಿಯಲ್ಲಿ ನಂ.683/ 2002-2003 
ದಿನಾಂಕ:06.03.2003 ರಂದು ನೊಂದಾಯಿಸಲ್ಪಟ್ಟಿದೆ. ಖಾತೆದಾರರಿಂದ ಜಮೀನು ದಾನವಾಗಿ ಪಡೆಯಲು ಒಪ್ಪಂದ ಪತ್ರ ಮಾಡಿಕೊಂಡಿರುತ್ತಾರೆ. 
ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ 
ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯುನಿಟ್‌ಗಳವರೆಗೆ ಜಮೀನು ಹೊಂದಲು 
ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995ರ ಪ್ರಕಾರ ಕಲಂ 109 (1) (11) ಮತ್ತು ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ 
ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ವರ್ತೂರು 
ಗ್ರಾಮದ ಸ.ನಂ.121/1ರಲ್ಲಿನ 1-30 ಎಕರೆ:ಗುಂಟೆ ಜಮೀನನ್ನು ಸುಂದರಮ್ಮ ಕೃಷ್ಣಮೂರ್ತಿ ಎಜುಕೇಷನಲ್‌ ಮತ್ತು ಚಾರಿಟಬಲ್‌ ಟ್ರಸ್ಟ್‌ (ರಿ), ರವರಿಗೆ 
ಶೈಕ್ಷಣಿಕ ಚಟುವಟಿಕೆಗಳ ಉದ್ದೇಶಕ್ಕಾಗಿ ದಾನದ ರೂಪದಲ್ಲಿ ಪಡೆಯಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಕಲಂ 109 (1) (11) ರಡಿ ಹಾಗೂ 
ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ.ವ್ಯಶಾಇ 47 ಶಾಸನ 2001 ಬೆಂಗಳೂರು ದಿನಾಂಕ:23.04.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 2 
ಯುನಿಟ್‌ಗಳವರೆಗೆ ಟ್ರಸ್ಟ್‌ಗೆ ಜಮೀನನ್ನು ಹೊಂದಲು ಅನುಮತಿ ನೀಡುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಕಲ್ಪಿಸಿದೆ. ಅದರಂತೆ ಈ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ಪ್ರಸ್ತಾಪಿತ ಟ್ರಸ್ಟ್‌ಗೆ ಅನುಮತಿ ನೀಡಿದೆ. 
ಷರತ್ತುಗಳು 

]. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ದಾನವಾಗಿ ಪಡೆಯಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 
ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡಾ 55 ಪೆಯಿಡ್‌ ಆಫ್‌ ಷೇರು ಬಂಡವಾಳ ಹೊಂದಿರುವ 
ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ 
ಪಡೆಯುವುದನ್ನು ಹೊರತು ಪಡಿಸಿ ಸದರಿ ಜಮೀನನ್ನು ನಿಗದಿ ಉದ್ದೇಶಕ್ಕಲ್ಪದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು, ಶೈಕ್ಷಣಿಕ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳಲು ಬೆಂಗಳೂರು 
ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂ ಬದಲಾವಣೆ ಮಾಡಿಕೊಳ್ಳತಕ್ಕದ್ದು. 

4, ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ ಕಲಂ 95 ರಂತೆ 
ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳಿದ್ದಲ್ಲಿ ಸಕ್ರಮಗೊಳಿಸಿಕೊಳ್ಳುವ ಷರತ್ತಿಗೆ ಒಳಪಡಿಸಿದೆ. 

5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ/ ಒ.ಡಿ.ಪಿ. ಮತ್ತು ಹಸಿರು ವಲಯ ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ 
ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

6. ಈ ಪ್ರಾಧಿಕಾರದಿಂದ 2 ಯೂನಿಟ್‌ಗಿಂತ ಹೆಚ್ಚಾಗಿ ಟ್ರಸ್ಟ್‌ ಜಮೀನು ಹೊಂದಲು ಅನುಮತಿ ಪಡೆದುಕೊಂಡಿದ್ದಲ್ಲಿ ಈಗ ನೀಡುತ್ತಿರುವ 
ಅನುಮತಿಯು ಸೇರಿದಂತೆ, ಅಕ್ರಮವೆನಿಸಿದ ದಾಖಲೆಗಳ ಮೂಲಕ ಅನುಮತಿ ಪಡೆದಿದ್ದಲ್ಲಿ ಈಗ ನೀಡುತ್ತಿರುವ ಅನುಮತಿಯು ತನಗೆ 
ತಾನೇ ರದ್ದುಗೊಳ್ಳುತ್ತದೆ. 

7. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಭೂಮಿಯನ್ನು 
ಯಣ ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

8. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ 
ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.1504 ಬೆಂಗಳೂರು ಜಿಲ್ಲೆ ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೬೦೫ 





ಜಿಲ್ಲಾ ಸಮಾಜ ಕಲ್ಕಾಣ ಅಧಿಕಾರಿಗಳ ಕಾರ್ಯಾಲಯ, ಬೆಳಗಾವಿ 
ಪ್ರಕಟಣೆ 
ಸಂ. ಜಿಸಕ: ಲೆಕ್ಕ: ಕಾಪತ: ಸಿಆರ್‌-35:2006-2007, ದಿನಾಂಕ:20ನೇ ಸೆಪ್ಟೆಂಬರ್‌, 2006 

ವಿಷಯ: ಪರಿಶಿಷ್ಟ ಜಾತಿಯ ಕಾನೂನು ಪದವೀಧರರಿಗೆ ಆಡಳಿತ ನ್ಯಾಯಾಧೀಕರಣದಲ್ಲಿ ತರಬೇತಿಗೆ 2006-07ನೇ ಸಾಲಿಗೆ 

ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ. ಕ 
ಉಲ್ಲೇಖ: (1) ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಎಲ್‌-68: ಎಸ್‌ಡಬ್ಲ್ಯೂ-89 ದಿನಾಂಕ:02.11.1990. 

(2) ಸರ್ಕಾರದ ಆದೇಶ ಸಂಖ್ಯೆ: ಸಕಣಇ:349: ಪಕವಿ 2005, ದಿನಾಂಕ:28.01.2006. 
2006-2007ನೇ ಸಾಲಿಗೆ ಬೆಳಗಾವಿ ಜಿಲ್ಲೆಯ ಪರಿಶಿಷ್ಟ ಜಾತಿಯ ಕಾನೂನು ಪದವೀಧರರಿಗೆ ಆಡಳಿತ ನ್ಯಾಯಾಧೀಕರಣದಲ್ಲಿ ತರಬೇತಿ 


ನೀಡುವ ಕುರಿತು ಅರ್ಹ ಅಭ್ಯರ್ಥಿಗಳಿಂದ ಈ ಕೆಳಕಂಡ ನಿಬಂಧನೆಗೆ ಒಳಗೊಂಡಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


1. 


10. 


11. 
12. 


13. 


ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದ ಹಾಗೂ ವಕೀಲ ವೃತ್ತಿ ನಡೆಸಲು ಅರ್ಹತೆಯುಳ್ಳ ಕಾನೂನು ಪದವೀಧದರು ಮಾತ್ರ ಈ ತರಬೇತಿಗೆ 
ಅರ್ಹರು. 
ತರಬೇತಿಗೆ 19 (ಹತ್ತೊಂಭತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಮಹಿಳಾ ಅಭ್ಯರ್ಥಿಗಳಿಗೆ ಆಧ್ಯತೆ ನೀಡಲಾಗುವುದು. 
ಅಭ್ಯರ್ಥಿಯು ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕದಂದು 35 ವರ್ಷಗಳನ್ನು ಮೀರಿರಬಾರದು ಈ ಕುರಿತು ಅಧಿಕೃತ ಪ್ರಮಾಣ 
ಪತ್ರವನ್ನು ಲಗತ್ತಿಸಬೇಕು. 
ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ (2) ಎರಡು ವರ್ಷದೊಳಗೆ ತೇರ್ಗಡೆಯಾದ ಕಾನೂನು ಪದವೀಧರರು ಈ 
ತರಬೇತಿಗೆ ಅರ್ಹರು. 
ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನಾಲ್ಕು ವರ್ಷಗಳ ತರಬೇತಿ ನೀಡಲಾಗುವುದು. ಹಾಗೂ ಮಾಹೆಯಾನ ರೂ.1000-00 ತರಬೇತಿ ಭತ್ಯೆ 
ನೀಡಲಾಗುವುದು. ತರಬೇತಿಯನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬಾರದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಉದ್ಯೋಗ ದೊರೆತಲ್ಲಿ ಈ 
ನಿಬಂಧನೆ ಅನ್ವಯವಾಗುವುದಿಲ್ಲ. 
ಅಪೂರ್ಣ ಹಾಗೂ ಅವಧಿ ಮೀರಿ ಬಂದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಬಿಕ್‌ ಪ್ರಾಸಿಕ್ಕೂಟರ್‌ ಸರ್ಕಾರಿ ವಕೀಲರು ಅಥವಾ 20 ವರ್ಷಗಳಿಗಿಂತ ಕಡಿಮೆ ಇಲ್ಲದ ವಕೀಲ 
ವೃತ್ತಿಯಲ್ಲಿ ಅನುಭವವಿರುವ ಖಾಸಗಿ ಹಿರಿಯ ವಕೀಲರಲ್ಲಿ ತರಬೇತಿ ಪಡೆಯಲು ನಿಯೋಜಿಸಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಯು ಸರ್ಕಾರದ ಎಲ್ಲ ನಿಬಂಧನೆಗೆ ಬದ್ಧನಾಗಿರುತ್ತೇನೆ ಎಂದು ಮುಚ್ಚಳಿಕೆಯನ್ನು ಬರೆದುಕೊಡತಕ್ಕದ್ದು. 
ಆಯ್ಕೆಯಾದ ಅಭ್ಯರ್ಥಿಯು ಸುಳ್ಳು ಮಾಹಿತಿ ಹಾಗೂ ಪ್ರಮಾಣ ಪತ್ರಗಳನ್ನು ಒದಗಿಸಿದಲ್ಲಿ ಶಿಕ್ಷೆಗೊಳಪಡುವುದಲ್ಲದೆ ಅವನು ಪಡೆದುಕೊಂಡ 
ತರಬೇತಿ ಭತ್ಕೆಯ ಪೂರ್ತಿ ಹಣವನ್ನು ವಾರ್ಷಿಕ ಶೇ.10 ರಂತೆ ಬಡ್ಡಿಯೊಂದಿಗೆ ವಸೂಲಿ ಮಾಡಲಾಗುವುದು. ಒಂದು ವೇಳೆ ಬಾಕಿ ವಸೂಲಿ 
ಉಳಿದಲ್ಲಿ ಭೂ ಕಂದಾಯ ಬಾಕಿ ನಿಯಮಾನುಸಾರ ವಸೂಲು ಮಾಡಲಾಗುವುದು. 
ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಗಳನ್ನು ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕಛೇರಿ ನಡೆಯುವ ವೇಳೆಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ 
ಅಧಿಕಾರಿಗಳ ಕಾರ್ಯಾಲಯ ಬೆಳಗಾವಿ ನೆಹರುನಗರ ಇವರ ಕಛೇರಿಯಲ್ಲಿ ಪಡೆದುಕೊಳ್ಳಲು ಸೂಚಿಸಿದೆ. 
ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ದಿನಾಂಕವನ್ನು ಮತ್ತು ಸ್ಥಳವನ್ನು ತಿಳಿಸಲಾಗುವುದು. 
ಅಭ್ಯರ್ಥಿಗಳು ಭರ್ತಿ ಮಾಡಿದ ನಿಗದಿತ ಅರ್ಜಿಯೊಂದಿಗೆ ಅವಶ್ಯಕ ಮಾಹಿತಿಗಳಾದ ಪದವಿ ಪರೀಕ್ಷೆ ಹಾಗೂ ಪ್ರಥಮ ದ್ವಿತೀಯ ತೃತೀಯ 
ವರ್ಷದ ಕಾನೂನು ಪರೀಕ್ಷೆಗಳ ದೃಢೀಕೃತ ಅಂಕಪಟ್ಟಿ ಮತ್ತು ತೇರ್ಗಡೆ ಹೊಂದಿದ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಪತ್ರ ಅಥವಾ ಟಿ.ಸಿ. 
ಮತ್ತು ಬಾರ್‌ ಅಸೋಸಿಯೇಶನ್‌ನಲ್ಲಿ ಸದಸ್ಯತ್ವ ಪಡೆದ ಬಗ್ಗೆ ಪ್ರಮಾಣ ಪತ್ರ ಲಗತ್ತಿಸಬೇಕು. 
ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕ:20.10.2006. 

ಜಿಲ್ಲಾ ಸಮಾಜ ಕಲ್ಕಾಣ ಅಧಿಕಾರಿಗಳು, 


ಪಿ.ಆರ್‌.1505 ಬೆಳಗಾವಿ. 


COMMERCE AND INDUSTRIES DEPARTMENT 
NOTIFICATION 
No. Cl 228 SGF 02, Bangalore, Dated:25th September, 2006 
Whereas it is necessary to make an order with a view to enabling The. Krishna Sahakari Sakkare 


Karkhane (N), Athani Taluk, Belgaum District, to purchase the quantity of Sugar Cane required having 
regard to the crushing capacity of the factory, the availability of Sugarcane in the area where sugarcane is 
grown and the need for production of Sugar. 


Now, therefore, in exercise of the powers conferred by clause 6,7,8 and 9 of the Sugarcane 


(Control) order 1966 read with CSR 1127, Dated 16th July 1966 of the Government of India in the Ministry 
of Food, Agriculture, Community Development and Co-Operation (Department of Food) the Government 
of Karnataka hereby makes the following orders namely: 


1. Title, Commencement and Duration of Operation: 

i) This Order may be called the Karnataka Sugarcane (Regulation of Distribution) The. Krishna 
Sahakari Sakkare Karkhane (N), Sankonatti, Athani Taluk, Belgaum District order 2006. 

ii) It shall come into force at once and shall remain in force till withdrawn or repealed subject to 
amendments as the State Government may make from time to time. 


೨೬೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





2. Definitions: In this order: 

a. Factory means the premises of the factory at Sankonatti, Owned by The. Krishna Sahakari 
Sakkare Karkhane (N), Sankonatti, Athani Taluk, Belgaum District, including the precincts of such factory. 

0. ‘Form’ means a form appended to this order. 

c. Words and expressions used in this order but not defined shall have the meaning assigned to 
them in clause 2 of the Sugarcane (Control) order 1966. 

3. Determination of the quantity of Sugarcane required by the factory and reservation of the area 
for supply of sugarcane. 

1) The crushing capacity of The. Krishna Sahakari Sakkare Karkhane (N), being 2500 TCD. The 

quantity of Sugarcane required by the factory during a year is about 4.5 Lakh M.Ts to 5 Lakh 
M.Ts. 

॥) The factory shall secure the sugarcane determined under sub clause (2) from the areas 
specified in schedule-l to this order which shall be the area reserved temporarily inthe interest 
of farmers for supplying sugarcane to the factory concerned, till the new factories, likely to 
come up in that area are established. 

4. Fixation of Quantity of Sugarcane to be supplied by the Grower: 

Every grower of sugarcane in the area reserved temporarily as specified in Schedule-l shall 
supply to the factory ninety five percent of the sugarcane grown by each such grower Co-operative 
society operating in the reserved area, through such society. 

5. Agreement to supply or Purchase the Determined Quantity of Sugarcane: 

Every grower of sugarcane or a sugarcane gower Co-operative Society, supplying sugarcane to 
the factory and the factory shall enter in to agreement to supply or purchase as the case may be, the 
quantity of sugarcane determined under clause-4. 

6. Prohibition of export of Sugarcane from Area Reserved Temporarily: 

No. Sugarcane shall be exported from the area reserved temporarily except under and in 
accordance with the conditions of a permit issued by the Deputy Commissioner in Form-l of Schedule-ll. 

7. Issue of Permits: 

1. Application for the grant of a permit under clause-6 shall be made in form 2 of Schedule-ll and 
shall be accompanied by a fee of Rs.5/- and an amount of Rs.100/- as security Deposit. 

ii. If any condition of the permit is contravened, the Deputy Commissioner may after giving an 
opportunity to the person Concerned to show cause why the amount deposited by way of 
security or any part there of may not be forefeited, pass order forfeiting the whole or part of the 
amount deposited as security. 

By Order and in the Name of the Governor of Karnataka, 
P. ANANDA KUMAR 
Desk Officer (Sugar), 
Commerce and Industries Department. 
SCHEDULE-l 

Following 14 Villages of Athani Taluk alloted to The. Krishna Sahakari Sakkare Karkhane (N), 

Sankonatti, Athani Taluk, Belgaum District, temporarily for supply of Sugar Cane. 
Athani Taluk, Belgaum District 
Sl. Name of the Village. 








1. | Satti 
2 Radderatti (Majare Satti) 
3 Halyala 

4. | Averkhed 

5. Hulagabali 
6 

7 

8 

















Ramavadi (Majare Hulgabali) 
Karlatti (Majare Hulgabali) 

ಬ Naganur 

9. Doddavada 

10. | Mahishavadagi 

11. | Janavada 

12. | Darura 

13. | Sankonatti (Majare Athani) 
14. | Nandeshwara 






































P. ANANDA KUMAR 
Desk Officer (Sugar), 
Commerce and Industries Department. 


ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೬೦೭ 





SCHEDULE-II- FORM-I 
(SEE CLAUSE 6) 

The Karnataka Sugarcane (Regulation of Distribution) The. Krishna Sahakari Sakkare Karkhane 
(N), Sankonatti, Athani Taluk, Belgaum District Order 2006. 
Permit No. Date: 
Full name of the permit holder 
Father's Name 
Residential Address in full 
Quantity of Sugarcane for which permit 
is granted for export 
5. | Area and village from which Sugarcane 
is permitted to be Exported. 
6. | A. Place to which it is to be exported. 
B. The purpose for which export is 
permitted. 
i. For Sale 
ii. For crushing sugarcane juice for 
Manufacture of Gur! Sakkare Gul/ 
Jaggery Rabi or Khandasari. 
7. | Their permit is valid up to 
8. | The permit is granted subject to the 
following terms and conditions: 
a) Permit is not transferable. 
b) The permit shall be produced on 
demand by an officer authorized by the 
Deputy Commissioner. 
c) On expiry of the validity of the 
permission within 48 hours of the expiry 
of the validity date the permit shall be 
surrendered to the permit issuing 
authority. 
Place: Signature of the permit 
Date: Issuing Authority. 

SCHEDULE-lI- FORM-lI 
(SEE CLAUSE 7) 

The Karnataka Sugarcane (Regulation of Distribution) The. Krishna Sahakari Sakkare Karkhane 
(N), Sankonatti, Athani Taluk, Belgaum District Order 2006. 
Application for the grant of permit for exporting sugarcane from a reserved area. 
Full name of the Applicant | 
Father's Name 
Residential Address in full 
Quantity of Sugarcane for which permit 
is requested for export. 
5. | Area and the village from which 
Sugarcane is intended to be exported. 
6. | The purpose for which the export is 
intended. 
i. For Sale 
ii. For Crushing sugarcane Juice or 
Manufacture of Gur! Sakkare Gul/ 
Jaggery Rabi/ or Khandasari for sale or 
self consumption. 

















ಆ ಬಡಾ 









































ಜಿ ಬ್‌ 























೨೬೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





| declare that, | am fully aware of the provisions of the Karnataka Sugarcane (Regulation of 
Distribution), The. Krishana Sahakari Sakkare Karkhane (N), Sankonatti, Athani Taluk, Belgaum District 
order 2006 and the particulars furnished in the application are true to the best of my knowledge and belief 
and the permit to be issued will be properly used for the purpose for which it is issued. | have actually 
read-got read and understood the conditions of the permit given in Form No.l of the Schedule appended 
to the Karnataka Sugarcane (Regulation of Distribution), The. Krishna Sahakari Sakkare Karkhane (N), 
Sankonatti, athani Taluk, Belgaum District Order 2006. and | agree to abide by them. 
Place: Signature of the Applicant. 
Date: 
P. ANANDA KUMAR 
PR-1506 Desk Officer (Sugar), 
Commerce and Industries Department. 


ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 
ಜಿಲ್ಲಾ ನೋಂದಣಾಧಿಕಾರಿಗಳು, ಮಡಿಕೇರಿ ಇವರ ನಡಾವಳಿಗಳು 
ವಿಷಯ: ಕೊಡಗು ಜಿಲ್ಲೆಯಲ್ಲಿನ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ನೇಮಕಗೊಂಡ ಶ್ರೀ ಫಕೀರಪ್ಪ ಶಿವಬಸಪ್ಪ 
ಶಿವಬಸಣ್ಣವರ, 5/೦ ಶಿವಬಸಪ್ಪ ಶಿವಬಸಣ್ಣವರ, ನಂ.476/1, ಬಾಗವಾನ ಗಲ್ಲಿ ಬೈಲಹೊಂಗಲ, ಬೆಳಗಾಂ ಜಿಲ್ಲೆ ಇವರ 
ನೇಮಕಾತಿ ಆದೇಶವನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: (1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌: 13 ಎಸ್‌ಬಿಸಿ 2001 ದಿನಾಂಕ:21.11.2001ರನ್ವಯ ಪ್ರಕಟಿಸಿರುವ 
ಕೆ.ಸಿ.ಎಸ್‌. (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟು ತುಂಬದೇ ಇರುವ ಹುದ್ದೆಗಳ) ವಿಶೇಷ ನೇಮಕಾತಿ 
ನಿಯಮಗಳು 2001. 
(2) ನೋಂದಣಿ ಮಹಾ ಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು ಇವರ ಅಲಾಟ್‌ಮೆಂಟ್‌ ಆದೇಶ 
ಸಂಖ್ಯೆ: EST-1-273/ 2001-02 ದಿನಾಂಕ:06.04.2006. 
(3) ಈ ಕಛೇರಿಯ ನೇಮಕಾತಿ ಆದೇಶ ಸಂಖ್ಯೆ: ಸಿಬ್ಬಂದಿ: ಸಿಆರ್‌: 8/ 06-07, ದಿನಾಂಕ:17.04.2006. 
(4) ಬೈಲಾಹೊಂಗಲ ಉಪ ನೋಂದಣಾಧಿಕಾರಿಯವರಿಗೆ ಬರೆದ ಈ ಕಛೇರಿಯ ಸಮಸಂಖ್ಯೆ ಪತ್ರ ದಿನಾಂಕ:23.08.2006. 
(5) ಬೈಲಾಹೊಂಗಲ ಉಪ ನೋಂದಣಾಧಿಕಾರಿಯವರ ಪತ್ರ ಸಂಖ್ಯೆ: ಸಿಬ್ಬಂದಿ: ಸಿಆರ್‌:8/ 2006-07 ದಿನಾಂಕ:06.09.2006. 
ಪ್ರಸ್ತಾವನೆ: 
ನೋಂದಣಿ ಮಹಾ ಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು, ಇವರು ಉಲ್ಲೇಖ (2)ರ ಅವರ ಅಲಾಟ್‌ಮೆಂಟ್‌ 
ಆರ್ಡರ್‌ನಲ್ಲಿ ಕೆಳಕಂಡ ಅಭ್ಯರ್ಥಿಯನ್ನು ಈ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರೆಂದು ನೇಮಕಾತಿ 
ಮಾಡಿಕೊಳ್ಳುವುದಕ್ಕಾಗಿ, ಅಲಾಟ್‌ ಮಾಡಿದ್ದರ ಮೇರೆ, ಕೆಳಕಂಡ ಅಭ್ಯರ್ಥಿಯನ್ನು ಉಲ್ಲೇಖ (3ರ ಈ ಕಛೇರಿಯ ಆದೇಶದಲ್ಲಿ ದ್ವಿತೀಯ ದರ್ಜೆ 
ಸಹಾಯಕರೆಂದು ನೇಮಕ ಮಾಡಿ ಆದೇಶದಲ್ಲಿ ಇವರನ್ನು ಅವರ ಹೆಸರಿನ ಮುಂದೆ ಸೂಚಿಸಿದ ಕಛೇರಿಗೆ ಸ್ಥಳ ನಿಯುಕ್ತಿ ಮಾಡಿ. ಸದರಿ ನೇಮಕಾತಿ 
ಆದೇಶವು ಮುಟ್ಟಿದ ದಿನಾಂಕದಿಂದ ಹದಿನೈದು (15) ದಿನಗಳೊಳಗೆ ನೇಮಕಾತಿ ಮಾಡಿದ ಕಛೇರಿಯಲ್ಲಿ ತಪ್ಪದೇ ಕೆಲಸಕ್ಕೆ ಹಾಜರಾಗುವಂತೆ ಸದರಿ 
ಅಭ್ಯರ್ಥಿಗೆ ಸೂಚಿಸಿ, ಉಲ್ಲೇಖ (3)ರ ಸದರಿ ನೇಮಕಾತಿ ಆದೇಶವನ್ನು ಇPADರಿ ಮೂಲಕ ಅಭ್ಯರ್ಥಿಗೆ ಕಳುಹಿಸಲಾಗಿದ್ದು, ಸದರಿ ನೇಮಕಾತಿ 
ಆದೇಶವು ಈ ಅಭ್ಯರ್ಥಿಗೆ ಜಾರಿಯಾಗದೇ ಅಂಚೆ ಇಲಾಖೆಯಿಂದ ಈ ಕಛೇರಿಗೆ ವಾಪಾಸ್‌ ಬಂದ ಕಾರಣ ಸದರಿ ಉಲ್ಲೇಖ (3ರ ನೇಮಕಾತಿ 
ಆದೇಶವನ್ನು ದ್ವಿಪ್ರತಿಯಲ್ಲಿ ಉಪನೋಂದಣಾಧಿಕಾರಿ, ಬೈಲಾಹೊಂಗಲ, ಇವರಿಗೆ ಉಲ್ಲೇಖ (ರ ಈ ಕಛೇರಿಯ ಪತ್ರದ ಮೂಲಕ ಕಳುಹಿಸಿ, 
ಉಲ್ಲೇಖ (3)ರ ಈ ಕಛೇರಿಯ ನೇಮಕಾತಿ ಆದೇಶವನ್ನು ಕೆಳಕಂಡ ಅಭ್ಯರ್ಥಿಗೆ ಖುದ್ದಾಗಿ ಜಾರಿ ಮಾಡಿ ನೇಮಕಾತಿ ಆದೇಶವು ಜಾರಿಯಾದುದಕ್ಕೆ ಈ 
ಅಭ್ಯರ್ಥಿಯ ಸಹಿ ಇರುವ ನೇಮಕಾತಿ ಆದೇಶದ ಇನ್ನೊಂದು ಪ್ರತಿಯನ್ನು ಈ ಕಛೇರಿಗೆ ಕಳುಹಿಸುವಂತೆ ಬೈಲಾಹೊಂಗಲ ಉಪ 
ನೋಂದಣಾಧಿಕಾರಿಯವರನ್ನು ಕೋರಲಾಗಿತ್ತು. 
ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಎಸ್‌. 
ಎಸ್‌. 





ಶಂ. 


(೧೬ 


| ಅಭ್ಯರ್ಥಿಯನ್ನು ದ್ವಿತೀಯ ವರ್ಗೀಕರಣ 

ಸ ದರ್ಜೆ ಸಹಾಯಕರೆಂದು 
ನೇಮಕ ಮಾಡಿ ಸ್ಥಳ 

ನಿಯುಕ್ತಿಗೊಳಿಸಿದ ಕಛೇರಿ 


& 


2 
ಅ 





1. | ಫಕೀರಪ್ಪ ಶಿವಬಸಪ್ಪ ಶಿವಬಸಣ್ಣವರ, ಎಸ್‌.ಟಿ ಉಪ ನೋಂದಣಿ ಕಛೇರಿ, | ಪರಿಶಿಷ್ಟ ಪಂಗಡ ಮಾಜಿ ಸೈನಿಕ 
5/0 ಶಿವಬಸಪ್ಪ ಶಿವಬಸಣ್ಣವರ, ನಂ.47611, ಸೋಮವಾರಪೇಟೆ, ಕೊಡಗು | ಅಭ್ಯರ್ಥಿ ಮುಖ್ಯಪಟ್ಟಿ. 
ಬಾಗವಾನ ಗಲ್ಲಿ ಬೈಲಹೊಂಗಲ, ಜಿಲ್ಲೆ: ಜಿಲ್ಲೆ. 




















ಬೆಳಗಾಂ-591102. 
ಮೇಲ್ಕಂಡ ಅಭ್ಯರ್ಥಿಯು ಈ ಕಛೇರಿಯ ಉಲ್ಲೇಖ (3)ರ ನೇಮಕಾತಿ ಆದೇಶವನ್ನು ದಿನಾಂಕ:05.09.2006ರಂದು ಬೈಲಹೊಂಗಲ ಉಪ 
ನೋಂದಣಾಧಿಕಾರಿಯವರ ಮುಖಾಂತರ ಖುದ್ದಾಗಿ ಸ್ವೀಕರಿಸಿ, ತಾವು ಈಗಾಗಲೇ ಕೆ.ಇ.ಬಿ. ಯಲ್ಲಿ ನೌಕರಿ ಮಾಡುತ್ತಿರುವುದರಿಂದ ನನಗೆ ಕೆಲಸದ 
ಅವಶ್ಯಕತೆ ಇರುವುದಿಲ್ಲವೆಂಬುದಾಗಿ ಸದರಿ ಅಭ್ಯರ್ಥಿಯೇ ಖುದ್ದಾಗಿ ಉಲ್ಲೇಖ (3)ರ ನೇಮಕಾತಿ ಆದೇಶದ ಪ್ರತಿಯ ಮೇಲೆ ಬರೆದು ಸಹಿ 
ಮಾಡಿರುತ್ತಾರೆ. ಮೇಲ್ಕಂಡ ವಿಷಯವನ್ನು ಸಹ ಬೈಲಾಹೊಂಗಲ ಉಪ ನೋಂದಣಾಧಿಕಾರಿಯವರು ಉಲ್ಲೇಖ (5)ರ ಅವರ ಪತ್ರದಲ್ಲಿ ಈ ಕಛೇರಿಗೆ 
ವರದಿ ಮಾಡಿರುತ್ತಾರೆ. ಮೇಲ್ಕಂಡ ಕಾರಣಗಳಿಂದ ಉಲ್ಲೇಖ (3)ರ ನೇಮಕಾತಿ ಆದೇಶವನ್ನು ರದ್ದುಪಡಿಸುವುದು ಸೂಕ್ತವೆಂದು ಮನಗಂಡು 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 





ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೬೦೯ 





ಆದೇಶ 
ಸಂಖ್ಯೆ: ಸಿಬ್ಬಂದಿ: ಸಿಆರ್‌:8/ 2006-2007, ದಿನಾಂಕ:3ನೇ ಅಕ್ಟೋಬರ್‌, 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಉಲ್ಲೇಖ (1)ರ ಅಧಿಸೂಚನೆ ಅನ್ವಯ ಹಾಗೂ 1977ರ ಕೆ.ಸಿ.ಎಸ್‌ (ಸಾಮಾನ್ಯ 
ನೇಮಕಾತಿ) ನಿಯಮಗಳಲ್ಲಿನ 18(3)ನೇ ನಿಯಮದನ್ವಯ ಪ್ರದತ್ತವಾದ ಅಧಿಕಾರದ ಮೇರೆಗೆ ಮೇಲ್ಕಂಡ ಅಭ್ಯರ್ಥಿಯಾದ ಶ್ರೀ ಫಕೀರಪ್ಪ ಶಿವಬಸಪ್ಪ 
ಶಿವಬಸಣ್ಣವರ, 5/೦ ಶಿವಬಸಪ್ಪ ಶಿವಬಸಣ್ಣವರ, ನಂ.476/1, ಬಾಗವಾನ ಗಲ್ಲಿ, ಬೈಲಹೊಂಗಲ, ಬೆಳಗಾಂ ಜಿಲ್ಲೆ, ಇವರನ್ನು ಈ ಇಲಾಖೆಯಲ್ಲಿನ ಈ 
ಜಿಲ್ಲೆಯ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರೆಂದು ನೇಮಕ ಮಾಡಿದ ಈ ಕಛೇರಿಯ ಉಲ್ಲೇಖ (3)ರ ನೇಮಕಾತಿ ಆದೇಶವನ್ನು 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 


ಮೇಲ್ಕಂಡ ಅಭ್ಯರ್ಥಿಯು ಈ ತಕ್ಷಣದಿಂದ ಈ ಇಲಾಖೆಯಲ್ಲಿನ ಈ ಜಿಲ್ಲೆಯ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಯ ನೇಮಕಾತಿ ಹಕ್ಕನ್ನು 
ಕಳೆದುಕೊಂಡಿರುವರೆಂದು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಯ ಮೇಲೆ ಯಾವುದೇ ಹಕ್ಕನ್ನು ಹೊಂದಿರತಕ್ಕದ್ದಲ್ಲವೆಂದು ಹಾಗೂ 
ಸದರಿಯವರು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಯ ಮೇಲೆ ಯಾವುದೇ ಹಕ್ಕನ್ನು ಸಾಧಿಸತಕ್ಕದ್ದಲ್ಲವೆಂದು ಈ ಮೂಲಕ ಆದೇಶಿಸಿದೆ. 
ನೇಮಕಾತಿ ಪ್ರಾಧಿಕಾರಿ ಹಾಗೂ 
ಪಿ.ಆರ್‌.1508 ಜಿಲ್ಲಾ ನೋಂದಣಾಧಿಕಾರಿಗಳು, 
ಕೊಡಗು ಜಿಲ್ಲೆ, ಮಡಿಕೇರಿ. 


ಕರ್ನಾಟಕ ಮೇಲ್ಮನವಿ ನ್ಯಾಯಾದೀಕರಣ, ಅಂಚೆ ಚೀಲ-5313, ಬಹುಮಹಡಿ ಕಟ್ಟಡ, 2ನೇ ಹಂತ, 
2ನೇ ಮಹಡಿ, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ:ಸಿ1:ಸಿಆರ್‌-45/ 2006-2007, ದಿನಾಂಕ:5ನೇ ಅಕ್ಟೋಬರ್‌, 2006 

ವಿಷಯ: ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005ರ ಅನ್ವಯ ಕರ್ನಾಟಕ ಮೇಲನವಿ ನ್ಯಾಯಾಧಿಕರಣದಲ್ಲಿ ಸಾರ್ವಜನಿಕ 

ಮಾಹಿತಿ ಅಧಿಕಾರಿ ಹಾಗೂ ಮೇಲ್ಲನವಿ ಪ್ರಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ. 
ಉಲ್ಲೇಖ: (1) ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005. 

(೧) ಈ ನ್ಯಾಯಾಧಿಕರಣದ ಇದೇ ಸಮಸಂಖ್ಯೆಯ ದಿನಾಂಕ:12.09.2006ರ ಅಧಿಸೂಚನೆ. 


ಉಲ್ಲೇಖ ()ರಲ್ಲಿನ ದಿನಾಂಕ:12.09.2006ರ ಅಧಿಸೂಚನೆಯನ್ನು ಮುಂದುವರೆಸುತ್ತಾ, ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣದ 
ನಿಬಂಧಕರ ಕಛೇರಿಯಲ್ಲಿ ಕೆಳಕಂಡ ಸಹಾಯಕ ನಿಬಂಧಕರುಗಳನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನಾಗಿ ನೇಮಕಾತಿ ಮಾಡಿ ಆದೇಶಿಸಲಾಗಿದೆ. 
































ಕ್ರ.ಸಂ. | ಶಾಖೆ ಮಾಹಿತಿ ಸಂಪರ್ಕ ಅಧಿಕಾರಿ ಮೇಲ್ಮನವಿ ಪ್ರಾಧಿಕಾರ 
ಕಂದಾಯ, ರಿಟ್‌ ಪಿಟಿಷನ್‌ ಹಾಗೂ ನಕಲು ಶಾಖೆಯ | ಸಹಾಯಕ ನಿಬಂಧಕರು, | ನಿಬಂಧಕರು, ಕರ್ನಾಟಕ 
ವಿಷಯಗಳಿಗೆ ಸಂಬಂಧಿಸಿದಂತೆ. (ಕಂದಾಯ) ಕರ್ನಾಟಕ ಮೇಲ್ಮನವಿ | ಮೇಲ್ಮನವಿ ನ್ಯಾಯಾಧಿಕರಣ. 
ನ್ಯಾಯಾಧಿಕರಣ. 
2. ಸಹಕಾರ ಮತ್ತು ಸಿಬ್ಬಂದಿ ಶಾಖೆಯ ವಿಷಯಗಳಿಗೆ | ಸಹಾಯಕ ನಿಬಂಧಕರು, | ನಿಬಂಧಕರು, ಕರ್ನಾಟಕ 
ಸಂಬಂಧಿಸಿದಂತೆ. (ಸಹಕಾರ) ಕರ್ನಾಟಕ ಮೇಲ್ಮನವಿ | ಮೇಲ್ಮನವಿ ನ್ಯಾಯಾಧಿಕರಣ. 
ನ್ಯಾಯಾಧಿಕರಣ. 
3. ವಾಣಿಜ್ಯ ತೆರಿಗೆ ಮತ್ತು ಲೆಕ್ಕಶಾಖೆಯ ವಿಷಯಗಳಿಗೆ | ಸಹಾಯಕ ನಿಬಂಧಕರು, | ನಿಬಂಧಕರು, ಕರ್ನಾಟಕ 
ಸಂಬಂಧಿಸಿದಂತೆ. (ವಾಣಿಜ್ಯ ತೆರಿಗೆ) ಕರ್ನಾಟಕ | ಮೇಲ್ಮನವಿ ನ್ಯಾಯಾಧಿಕರಣ. 
ಮೇಲ್ಮನವಿ ನ್ಯಾಯಾಧಿಕರಣ. 
ನಿಬಂಧಕರು, 
ಪಿ.ಆರ್‌.1510 ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣ, 
ಬೆಂಗಳೂರು. 
ಶಿಕ್ಷಣ ಇಲಾಖೆ 
ಅಧಿಸೂಚನೆ 


ಸಂಖ್ಯೆ:ಇಡಿ 264 ಯುಪಿಸಿ 2006, ದಿನಾಂಕ:7ನೇ ಅಕ್ಟೋಬರ್‌, 2006 

ಬೆಳಗಾಂನ ಗೋಗಟೆ ವಾಣಿಜ್ಯ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರ ಅರೆಕಾಲಿಕ ಉಪನ್ಯಾಸಕರಾಗಿ 1993-94 ಮತ್ತು 1994-95ನೇ ಸಾಲಿನಲ್ಲಿ 
ಕಾರ್ಯನಿರ್ವಹಿಸಿದ್ದು, ಈವರೆವಿಗೆ ಎನ್‌.ಇ.ಟಿ./ ಎಸ್‌.ಎಲ್‌.ಇ.ಟಿ/ ಪಿ.ಹೆಚ್‌.ಡಿ! ಎಂ.ಫಿಲ್‌ನ್ನು ಪಾಸು ಮಾಡದಿರುವ ಈ ಕೆಳಕಂಡ ಶ್ರೀ ದತ್ತ ಬಿ. 
ಕಾಮಕರ ಇವರ ಸೇವೆಯನ್ನು ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರೆಕಾಲಿಕ 
ಉಪನ್ಯಾಸಕರ ಸೇವಾ ವಿಲೀನತೆ (ವಿಶೇಷ) ನಿಯಮಗಳು 2003ರಡಿಯಲ್ಲಿನ ಅವಕಾಶ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಹೊರಡಿಸಲ್ಪಟ್ಟ ಸ್ಪಷ್ಟೀಕರಣ/ 
ಮಾರ್ಗಸೂಚಿಗಳನ್ವಯ ಈ ನಿಯಮಾವಳಿ ಮತ್ತು ಸ್ಪಷ್ಟೀಕರಣ ಮಾರ್ಗಸೂಚಿಗಳಿಗೆ ಹಾಗೂ ಈ ಕೆಳಕಂಡ ಷರತ್ತುಗಳಿಗೆ ಬದ್ಧವಾಗಿರುವ 
ಷರತ್ತಿಗೊಳಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅದೇ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಮಂಜೂರಾದ ಖಾಲಿ ಇರುವ 3 ಹುದ್ದೆಗಳ ಪೈಕಿ 
ಸಾಮಾನ್ಯ ಅಭ್ಯರ್ಥಿಗೆ ಮೀಸಲಾದ ಹುದ್ದೆಗೆ ಎದುರಾಗಿ ರಾಜ್ಯ ವೇತನ ಶ್ರೇಣಿ ರೂ.6,000-11,200ರಲ್ಲಿ ವಿಲೀನಗೊಳಿಸಲಾಗಿದೆ. 


೨೬೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 











ಅಭ್ಯರ್ಥಿಯ ವಿಷಯ ವಿದ್ಯಾರ್ಹತೆ | ಪಡೆದಿರುವ ಜನ್ಮ ಪ್ರವರ್ಗ ಸೇವೆ ಸಲ್ಲಿಸಿದ/ ಅರೆಕಾಲಿಕ 
ಹೆಸರು ಅಂಕ ಮತ್ತು ದಿನಾಂಕ ಸಲ್ಲಿಸುತ್ತಿರುವ ಉಪನ್ಯಾಸಕರಾಗಿ 
ಶೇಕಡಾವಾರು ಕಾಲೇಜಿನ ಹೆಸರು ಸೇವೆಗೆ ಸೇರಿದ 
ದಿನಾಂಕ 
ದತ್ತ ಬಿ. ಅರ್ಥಶಾಸ್ತ್ರ ಎಂ.ಎ. 445/ 800 22.07.1969 ಸಾಮಾನ್ಯ ಗೋಗಟೆ ವಾಣಿಜ್ಯ 06.07.1993 
ಕಾಮಕರ 1992 55.62% ಕಾಲೇಜು, ಬೆಳಗಾಂ. 
































1. ಇವರ ನೇಮಕಾತಿ ತಾತ್ಕಾಲಿಕವಾಗಿದ್ದು, ಜಾರಿಯಲ್ಲಿರುವ ಸೇವಾ ಷರತ್ತುಗಳ ನಿಯಮ/ ಆದೇಶಗಳ ಅಧೀನಕ್ಕೆ ಒಳಪಟ್ಟಿರುತ್ತದೆ. 
ಇವರು ಅರ್ಹತಾ ಪರೀಕ್ಷೆಯಲ್ಲಿ ಶೇ.55 ಅಂಕಗಳನ್ನು ಪಡೆದಿರತಕ್ಕದ್ದು. 
ವಿಲೀನಗೊಂಡ ಅರೆಕಾಲಿಕ ಉಪನ್ಯಾಸಕರಾದ ಇವರಿಗೆ ಎನ್‌.ಇ.ಟಿ! ಎಸ್‌.ಎಲ್‌.ಇ.ಟಿ. ಯನ್ನು ಪಾಸು ಮಾಡಲು 
ದಿನಾಂಕ:12.02.2007ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಈ ಅವಧಿಯಲ್ಲಿ ಇವರು ಎನ್‌.ಇ.ಟಿ/ ಎಸ್‌.ಎಲ್‌.ಇ.ಟಿ. ಯನ್ನು ಪಾಸು 
ಮಾಡಿದಲ್ಲಿ ಇವರು ಇತರ ಅರ್ಹ ಉಪನ್ಯಾಸಕರಿಗೆ ಲಭ್ಯವಾಗುವ ಯು.ಜಿ.ಸಿ. ವೇತನ ಶ್ರೇಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಇವರು 
ಎನ್‌.ಇ.ಟಿ/ ಎಸ್‌.ಎಲ್‌.ಇ.ಟಿ. ಯನ್ನು ದಿನಾಂಕ:12.02.2007ರೊಳಗೆ ಪಾಸು ಮಾಡದಿದ್ದಲ್ಲಿ ಇವರನ್ನು ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು 
(ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರೆಕಾಲಿಕ ಉಪನ್ಯಾಸಕರ ಸೇವಾ ವಿಲೀನತೆ) (ವಿಶೇಷ) ನಿಯಮಗಳು 
2003ರ ನಿಯಮ 6ರನ್ವಯ ಸೇವೆಯಿಂದ ತೆಗೆದುಹಾಕಲಾಗುವುದು. 

4. ಎನ್‌.ಇ.ಟಿ! ಎಸ್‌.ಎಲ್‌.ಇ.ಟಿ. ಯನ್ನು ನಿಗದಿತ ಅವಧಿಯೊಳಗೆ ಪಾಸು ಮಾಡದಿದ್ದಲ್ಲಿ ಇವರನ್ನು ಸೇವೆಯಿಂದ ತೆಗೆದು 
ಹಾಕಲಾಗುವುದೆಂದು ಅವರ ಗಮನಕ್ಕೆ ಬಂದಿದೆಯೆಂದು ರೂ.20/-ರ ಛಾಪಾ ಕಾಗದದಲ್ಲಿ ಮುಚ್ಚಳಿಕೆಯನ್ನು ಕಾಲೇಜು ಶಿಕ್ಷಣ ಆಯುಕ್ತರು ಶ್ರೀ 
ದತ್ತ ಬಿ. ಕಾಮಕರರವರಿಂದ ಪಡೆದುಕೊಳ್ಳತಕ್ಕದ್ದು. 

5. ಕಾಲೇಜಿನ ಪ್ರಾಂಶುಪಾಲರು ಇವರ ವಿದ್ಯಾರ್ಹತೆ, ಜನ್ಮ ದಿನಾಂಕ, ಜಾತಿ! ಮೀಸಲಾತಿ ಇವುಗಳ ಬಗ್ಗೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿ 
ಖಾತ್ರಿ ಪಡಿಸಿಕೊಳ್ಳತಕ್ಕದ್ದು. ಪರಿಶೀಲಿಸಿದ ಬಗ್ಗೆ ದೃಢೀಕರಿಸಿದ ಪ್ರಮಾಣ ಪತ್ರವನ್ನು ಅವರ ಸೇವಾ ಪುಸ್ತಕದಲ್ಲಿ ದಾಖಲಿಸತಕ್ಕದ್ದು. 

2. ಈ ಆದೇಶದಲ್ಲಿ ಕಾಣಿಸಿರುವ ಸೇವಾ ಜೇಷ್ಠತೆಯಲ್ಲಿ ನ್ಯೂನತೆಗಳು ಕಂಡು ಬಂದಲ್ಲಿ ಸರಿಪಡಿಸುವ ಷರತ್ತಿಗೆ ಒಳಪಟ್ಟಿರುತ್ತದೆ. 
3. ಇವರು ಈ ಆದೇಶ ಸ್ವೀಕರಿಸಿದ 15 ದಿನಗಳೊಳಗಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳತಕ್ಕದ್ದು. ತಪ್ಪಿದಲ್ಲಿ ಅವರ ನೇಮಕಾತಿ ತಂತಾನೆ 


ರದ್ದುಗೊಳ್ಳುತ್ತದೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಬಸವರಾಜು 
ಪಿ.ಆರ್‌.1511 ಸರ್ಕಾರದ ಉಪ ಕಾರ್ಯದರ್ಶಿ-4, 


ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ). 


ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ವಿಷಯ: ಸಮಾಪನೆಗೊಂಡ ನಂದಗುಡಿ ಹಣ್ಣು ಮತ್ತು ತರಕಾರಿ ಸಹಕಾರ ಸಂಘ ನಿ., ನಂದಗುಡಿ, ಹೊಸಕೋಟೆ ತಾಲ್ಲೂಕು, ಈ 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: (1) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹೊಸಕೋಟೆ ರವರ ಪತ್ರ ದಿ:ಸಅಅಹೊ/ ಸಮಾಪನೆ/ 2005-06 ದಿನಾಂಕ:20.09.2006. 
(2) ಈ ಕಛೇರಿಯ ಸಮಾಪನಾ ಆದೇಶ ಸಂಖ್ಯೆ: ಡಿಆರ್‌ಬಿ/ ಆರ್‌! ಎಲ್‌ಕ್ಕೂಡಿ/ 63/ 1984-85, ದಿನಾಂಕ:30.06.1984. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ರವರ ಕಛೇರಿಯಲ್ಲಿ ನಂದಗುಡಿ ಹಣ್ಣು ಮತ್ತು ತರಕಾರಿ ಸಹಕಾರ ಸಂಘ 
ನಿ., ನಂದಗುಡಿ, ಹೊಸಕೋಟೆ ತಾಲ್ಲೂಕು ಈ ಸಂಘವು ಸಂಖ್ಯೆ: ಎಆರ್‌ಡಿ/ ಡಿಎನ್‌/ ಆರ್‌ಜಿಎನ್‌/ 223/ 79-80 ರಂತೆ ನೋಂದಣಿಯಾಗಿರುತ್ತದೆ. 
ಸದರಿ ಸಂಘವು ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (2ರ ಪತ್ರದಲ್ಲಿ ಸದರಿ ಸಂಘವನ್ನು ಸಮಾಪನೆಗೊಳಿಸಲಾಗಿದ್ದು, ಅದರಂತೆ 
ಉಲ್ಲೇಖ (1ರ ಸಮಾಪನಾಧಿಕಾರಿಗಳ ಪತ್ರದಲ್ಲಿ ಸದರಿ ಸಂಘದ ಆಸ್ತಿ ಜವಾಬ್ದಾರಿಗಳು ಶೂನ್ಯಗೊಂಡಿರುವುದಾಗಿ ತಿಳಿಸಿರುತ್ತಾರೆ. 
ಆದ್ದರಿಂದ ಈ ಸಂಘವನ್ನು ಮುಂದುವರಿಸಿದರೆ ಸಂಘದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸದರಿ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸಲು ಉಲ್ಲೇಖ (1)ರ ಪತ್ರದಲ್ಲಿ ತಿಳಿಸಿರುವ ಮೇರೆಗೆ ನಂದಗುಡಿ ಹಣ್ಣು ಮತ್ತು ತರಕಾರಿ ಸಹಕಾರ ಸಂಘ ನಿ., ನಂದಗುಡಿ, 
ಹೊಸಕೋಟೆ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಈ ಕೆಳಕಂಡ ಆದೇಶ ನೀಡಿರುತ್ತೇನೆ. 
ಆದೇಶ 


ನಂ. ಡಿಆರ್‌ಬಿ/ ಆರ್‌/ ನೋಂದಣಿ ರದ್ಧತಿ! 86/ 2006-2007, ದಿನಾಂಕ:10ನೇ ಅಕ್ಟೋಬರ್‌, 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಿಎಂಡಬ್ಲ್ಯೂ-69/ ಸಿಎಲ್‌ಎಂ/ 2001, ದಿನಾಂಕ:21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಬಿ.ಎಸ್‌. ಹರೀಶ್‌, 
ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಆದ ನಾನು ನಂದಗುಡಿ ಹಣ್ಣು ಮತ್ತು ತರಕಾರಿ ಸಹಕಾರ 
ಸಂಘ ನಿ., ನಂದಗುಡಿ, ಹೊಸಕೋಟೆ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ: ಎಆರ್‌ಡಿ/ ಡಿಎನ್‌/ ಆರ್‌ಜಿಎನ್‌/ 223/ 79-80 ನ್ನು ರದ್ದುಗೊಳಿಸಿ 
ಆದೇಶ ಹೊಡಡಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ:10.10.2006ರಂದು ಹೊಡಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.1512 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೬೧೧ 





ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ವಿಷಯ: ಸಮಾಪನೆಗೊಂಡ ಗಾಣಕಲ್‌ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ರಾಮನಗರ ತಾಲ್ಲೂಕು, ಈ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. ಸ 
ಉಲ್ಲೇಖ: (1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ರಾಮನಗರ ರವರ ಪತ್ರ ದಿ:ಸಸಸನಿರಾ-46/ ಸಮಾಪನೆ/05/ 2005-06 
ದಿನಾಂಕ:25.09.2006. 
(2) ಈ ಕಛೇರಿಯ ಸಮಾಪನಾ ಆದೇಶ ಸಂಖ್ಯೆ: ಡಿಆರ್‌ಬಿ/ ಆರ್‌! ಸಮಾಪನೆ! 44 2005-06, ದಿನಾಂಕ:10.01.2006. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ರಾಮನಗರ ರವರ ಕಛೇರಿಯಲ್ಲಿ ಗಾಣಕಲ್‌ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 
ರಾಮನಗರ ತಾಲ್ಲೂಕು ಈ ಸಂಘವು ಸಂಖ್ಯೆ: ಸನಿರಾ4 ಸಾಮಾನ್ಯ! ನೋಂದಣಿ! 17994 91-92, ದಿನಾಂಕ:08.10.1991ರಂತೆ 
ನೋಂದಣಿಯಾಗಿರುತ್ತದೆ. ಸದರಿ ಸಂಘವು ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (2ರ ಪತ್ರದಲ್ಲಿ ಸದರಿ ಸಂಘವನ್ನು 
ಸಮಾಪನೆಗೊಳಿಸಲಾಗಿದ್ದು, ಅದರಂತೆ. ಉಲ್ಲೇಖ (1ರ ಸಮಾಪನಾಧಿಕಾರಿಗಳ ಪತ್ರದಲ್ಲಿ ಸದರಿ ಸಂಘದ ಆಸ್ತಿ ಜವಾಬ್ದಾರಿಗಳು 
ಶೂನ್ಯಗೊಂಡಿರುವುದಾಗಿ ತಿಳಿಸಿರುತ್ತಾರೆ. 
ಆದ್ದರಿಂದ ಈ ಸಂಘವನ್ನು ಮುಂದುವರಿಸಿದರೆ ಸಂಘದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸದರಿ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸಲು ಉಲ್ಲೇಖ (1ರ ಪತ್ರದಲ್ಲಿ ತಿಳಿಸಿರುವ ಮೇರೆಗೆ ಗಾಣಕಲ್‌ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ರಾಮನಗರ 
ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಈ ಕೆಳಕಂಡ ಆದೇಶ ನೀಡಿರುತ್ತೇನೆ. 
ಆದೇಶ 
ನಂ. ಡಿಆರ್‌ಬಿ/ ಆರ್‌/ ನೋಂದಣಿ ರದ್ಧತಿ! 87/ 2006-2007, ದಿನಾಂಕ:10ನೇ ಅಕ್ಟೋಬರ್‌, 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಿಎಂಡಬ್ಲ್ಯೂ-69/ ಸಿಎಲ್‌ಎಂ/ 2001, ದಿನಾಂಕ:21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಬಿ.ಎಸ್‌. ಹರೀಶ್‌, 
ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ಗಾಣಕಲ್‌ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ರಾಮನಗರ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ:ಸನಿರಾ 46 ಸಾಮಾನ್ಯ! ನೋಂದಣಿ! 17994 91-92, ದಿನಾಂಕ:08.10.1991ನ್ನು 
ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ:10.10.2006ರಂದು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.1513 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು. 
ಫಾರಂ ನಂ.-11 
38ನೇ ರೂಲಿನ 7ನೇ ಕಾಲಂ ಸ್ಥಿರಾಸ್ತಿಯನ್ನು ಕೊಂಡದಕ್ಕೆ ಪ್ರಕಟಣೆ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲ್ಲೂಕು, ಶಿವಮೊಗ್ಗ ನಗರದ ವೆಂಕಟೇಶ್‌ ನಗರದ ವಾಸಿಯಾದ ಶ್ರೀ ಜೆ.ಎಸ್‌. ಚಿದಾನಂದ, ಶಿವಣ್ಣ ದಿನಸಿ 
ಅಂಗಡಿ, ವೆಂಕಟೇಶ್‌ ನಗರ, ಜೈಲ್‌ ರಸ್ತೆ, 3ನೇ ಕ್ರಾಸ್‌, ಶಿವಮೊಗ್ಗ ಇವರು ಈ ಕೆಳಗೆ ತೋರಿಸಿದ ಸ್ಥಿರ ಸ್ವತ್ತುಗಳನ್ನು ಬಹಿರಂಗ ಹರಾಜಿನಲ್ಲಿ 2006ನೇ 
ಇಸವಿ ಆಗಸ್ಟ್‌ 7ನೇ ತಾರೀಖಿನಲ್ಲಿ ಕ್ರಯಕ್ಕೆ ಪಡೆದುಕೊಂಡಿದ್ದಾಗ್ಯೂ ಮತ್ತು ದರಖಾಸ್ತು ಹಣ ರೂ.3,72,000/-ಗಳನ್ನು ಸಂಪೂರ್ಣವಾಗಿ ಪಾವತಿ 
ಮಾಡಿದ್ದಾಗ್ಕೂ ಈ ಮೂಲಕ ಎಲ್ಲಾ ಜನರಿಗೆ ಬಹಿರಂಗವಾಗಿ ತಿಳಿಸೋಣವಾಗುತ್ತದೆ. ಆದ ಪ್ರಯುಕ್ತ ಸದರಿ ಸ್ಥಿರ ಸ್ವತ್ತುಗಳಲ್ಲಿರುವ ಬಾಕಿದಾರರು ಎಲ್ಲಾ 
ಹಕ್ಕು-ವ- ಪ್ರಯೋಜನಗಳಿಗೆ ಸದರಿ, ಶ್ರೀ ಜೆ.ಎಸ್‌. ಚಿದಾನಂದ, ಶಿವಣ್ಣ ದಿನಸಿ ಅಂಗಡಿ, ವೆಂಕಟೇಶ್‌ ನಗರ, ಜೈಲ್‌ ರಸ್ತೆ, 3ನೇ ಕ್ರಾಸ್‌, ಶಿವಮೊಗ್ಗ 
ಇವರು ಉತ್ತರಾಧಿಕಾರಿಗಳಾಗಿದ್ದಾರೆ ಎಂಬುದಾಗಿ ಈ ಮೂಲಕ ದೃಢಪಡಿಸೋಣವಾಗಿರುತ್ತದೆ. 











ಗ್ರಾಮ ಮತ್ತು ಸ್ಥಿರ ಸ್ವತ್ತುಗಳ ವಿವರ ಖಾತೆ ನಂ. ಸ್ಥಿರಾಸ್ತಿಯ ವಿವರ ಷರಾ 
ತಾಲ್ಲೂಕು ಸರ್ವೆ ನಂ. | ಖಾತೆದಾರರ ಹೆಸರು | ಅಂದಾಜು ವಿಸ್ತೀರ್ಣ 
ಶಿವಮೊಗ್ಗ 37/25 ಅಡಿ ಇದರಲ್ಲಿ | ನಗರ ಸಭೆ | ಶ್ರೀ ಎಂ. ಮಂಜುನಾಥ | 37/25 ಅಡಿ ಇದರಲ್ಲಿ | ಸದರಿ ಸ್ವತ್ತುಗಳನ್ನು 
ನಗರದ ನಿರ್ಮಿಸಿರುವ 23x23 | ಖಾತೆ ಬಿನ್‌ ಜೆ. ಮುನಿರತ್ನಂ, | ನಿರ್ಮಿಸಿರುವ 23/23 | ಅರ್ಬನ್‌ ಕೋ 
ವೆಂಕಟೇಶ್‌ ನಗರ | ಅಡಿ ಅಳತೆಯ | ನಂ.1166/78 | ಮತ್ತು ಶ್ರೀಮತಿ | ಅಡಿ ಅಳತೆಯ | ಅಪರೇಟಿವ್‌ 
ವಾರ್ಡ್‌ ನಂ.4. ಮಂಗಳೂರು ಹಂಚಿನ ಎನ್‌.ಮಂಜುಳ ಕೋಂ | ಮಂಗಳೂರು ಹಂಚಿನ ಸೊಸೈಟಿ ಶಿವಮೊಗ್ಗ 
ಮನೆ ಮತ್ತು 10x10 ಎಂ.ಮಂಜುನಾಥ, ಮನೆ ಮತ್ತು 10x10 | ಇವರಿಗೆ 
ಅಡಿ ಅಳತೆ ಟೈಲರ್‌, 3ನೇ ತಿರುವು, | ಅಡಿ ಅಳತೆ ಆರ್‌.ಸಿ.ಸಿ. | ಬರಬೇಕಾದ ಬಾಕಿ 
ಆರ್‌.ಸಿ.ಸಿ. ಮಳಿಗೆ ವೆಂಕಟೇಶ್‌ ನಗರ, | ಮಳಿಗೆ ಮೊಬಲಗಿಗಾಗಿ 
ಜೈಲ್‌ ರಸ್ತೆ, ಬಹಿರಂಗ ಹರಾಜು 
ಶಿವಮೊಗ್ಗ. ಮಾಡಿರುತ್ತದೆ. 























ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.1514 ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ. 


೨೬೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





PROCEEDINGS OF ASSISTANT REGISTRAR OF CO-OPERATIVE SOCIETIES, SHIMOGA SUB- 
DIVISION, SHIMOGA 
Sub: Confirmation of Sale of immovable property pertaining to the judgement debtor Sri M. 
Manjunatha. S/o J. Munirathnam and Smt. N. Manjual W/o M. Manjunatha, Shimoga, 
under execution No.58/05-06 and O.S. No.53/05-06 in the file of Asst. Registrar of Co- 
operative Societies, Shimoga issue of Order Reg. 
Ref : Report of Sale Officer | office of the Assistant Register of Co-Operative Society, Shimoga, 
vide Ref. Letter Dated:14.09.2006. 
Preamble: 

The Secretary Urban Co-Operative Society Ltd., Shimoga has filed a dispute under Sec.70 of 
Karmataka Co-Operative Societies Act, 1959 against the member Sri M. Manjunatha. S/o J. Munirathnam 
and Smt. N. Manjula W/o M. Manjunatha, Shimoga before the Assistant Registrar of Co-Operative 
Societies, Shimoga vide dispute No.53/05-06 and obtained an award against the said member for 
recovery of the debt due by the said member for recovery of the debt to the above said Society of the 
Dated:03.09.2005 the execution proceedings under execution on petition No.58/05-06 On the file of this 
office has been taken against the judgement debtors. As per the K.C.S. Act and Rules the sale Officer, | 
office of the Assistant Register of Co-Operative Society, Shimoga has brought the mortgaged property of 
the judgement debtor Sri M. Manjunatha. 5/0 J. Munirathnam and Smt. N. Manjula W/o M. Manjunatha, 
Shimoga, into sale for recovery of the decreetal dues of the Society. In order to realize the dues the sale 
in public auction was conducted on dated:07.08.2006. After observing procedural formalities enumerated 
under Rule 38 of KCS Rule 1960 in public auction the said scheduled mortgage property was sold to the 
highest bidder Sri J.S. Chidananda, Shivanna Dinasi Angadi, Venkatesh Nagar, Jail Road, 3rd Cross, 
Shimoga to the extent of Rs.3,72,000/- (Rupees Three Lakh Seventy-two Thousand Only) there is no 
objection from anybody either before the sale or after the sale of 30 days from the above. The sale 
conducted on 07.08.2006 in order and to made it as absolute and hence the following order. 

Order 
No. ARCS 24/ ABN/ SXN/ 1631/ 06-07/ 1067, Dated:6th October, 2006 

In exercise of the power conferred under Rule 38(6) (a) of Karnataka Co-Operative Societies Act, 
1959 and Rule 1960 read with Government Notification No. CMW/69. CLM/ 2001 Dated:21.11.2001. The 
Sale of immovalbe property detailed in the schedule here under the execution proceedings of execution 
petition was sold on public auction conducted by the Sale Officer | office of the Assistant Register of Co- 
Operative Society, Shimoga. on 07.08.2006 is hereby confirmed in favour of the auction. Purchaser Sri 
J.S. Chidananda, Shivanna Dinasi Angadi, Venkatesh Nagar, Jail Road, 3rd Cross, Shimoga for an 
amount of Rs.3,72,000/- (Rupees Three Lakh Seventy-two Thousand Only) 

The Sale Certificate as required under Sub Rule (7) of Rule 38 of K.C.S. Rules 1960 is issued 
separately to the purchaser. 

SCHEDULE OF PROPERTY 
Sl. Name of the Village / Taluk Property Asst. No. 
No. Khatedar 
1. | M. Manjunath Shimoga city, Venkatesh | Total property measuring 37'x | 1166/78 
Smt. N. Manjula | Nagara Ward No.4| 25' comprised of Mangalore tiled 
Shimoga. House and RCC Shop Malige. 


























East: Conservancies. 
West: Property of Dhanashankarammala. 
South: Muncipal Road. 
North: Property of Kannamma. 
Asst. Registrar of Co-Op. 
PR-1515 Societies, Shimoga. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೬೧೩ 





ಕರ್ನಾಟಕ ಅರಣ್ಯ ಇಲಾಖೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಹಾಗೂ ಉಪ ವನ್ಯಜೀವಿ ಪರಿಪಾಲಕರು, ವನ್ಯಜೀವಿ ವಿಭಾಗ, ಚಾಮರಾಜನಗರ ರವರ 
ಕಛೇರಿ, ಆದೇಶದ ಉದ್ದರಣಾ ಭಾಗ 
ಕಛೇರಿ ಆದೇಶ ಸಂಖ್ಯೆ: 35/ 2006-07, ದಿನಾಂಕ:3ನೇ ಅಕ್ಟೋಬರ್‌, 2006 
ವಿಷಯ: ಶ್ರೀ ಕೆ. ಸುಂದರ, ಅರಣ್ಯ ವೀಕ್ಷಕ ವನ್ಯಜೀವಿ ವಲಯ, ಬೈಲೂರು ಇವರನ್ನು ಸೇವೆಯಿಂದ ವಜಾಗೊಳಿಸುವ ಬಗ್ಗೆ. 
ಉಲ್ಲೇಖ: (1) ವಲಯ ಅರಣ್ಯಾಧಿಕಾರಿ, ವನ್ಯಜೀವಿ ವಲಯ, ಬೈಲೂರು ಇವರ ಪತ್ರ ಸಂಖ್ಯೆ: ಸಿಬ್ಬಂದಿ/ ಅಪಅಸಾ/ 01-02 
ದಿನಾಂಕ:10.10.2003. 
(2) ಈ ಕಛೇರಿ ಕಾರಣ ಕೇಳಿ ನೋಟೀಸು ಸಂಖ್ಯೆ ಸಿಬ್ಬಂದಿ! ಕೆ. ಸುಂದರ ಜಿಎಲ್‌-3872/ 2003-04 ದಿನಾಂಕ:13.11.2003. 
(3) ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ ಉಪವಿಭಾಗ, ಯಳಂದೂರು ಇವರ ಪತ್ರ ಸಂಖ್ಯೆ: ಸಿಬ್ಬಂದಿ! 
ಜಿಎಲ್‌ -984 2003-04 ದಿನಾಂಕ:31.01.2004. 
(4) ಈ ಕಛೇರಿ ಪ್ರಕಟಣೆ ಸಂಖ್ಯೆ: ಸಿಬ್ಬಂದಿ! ಕೆ. ಸುಂದರ! ಜಿಎಲ್‌-3872/ 2003-04, ದಿನಾಂಕ:21.02.2004. 
(5) ಈ ಕಛೇರಿ ಅಧಿಕೃತ ಜ್ಞಾಪನಾ ಪತ್ರ ಸಿಬ್ಬಂದಿ! ಕೆ. ಸುಂದರ! ಜಿಎಲ್‌- 3872! 2003-04 ದಿನಾಂಕ:10.06.2003. 
(6) ವಿಚಾರಣಾಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ ಉಪವಿಭಾಗ, ಚಾಮರಾಜನಗರ ಇವರ 
ಪತ್ರ ಸಂಖ್ಯೆ: ವವಿಚಾ! ಸಿಇವಿ/ ಜಿಎಲ್‌-191/ 04-05 ದಿನಾಂಕ:31.08.2004. 
(7) ಈ ಕಛೇರಿಯ 2ನೇ ಕಾರಣ ಕೇಳಿಕೆ ನೋಟೀಸು ಸಂಖ್ಯೆ ಸಿಬ್ಬಂದಿ! ಕೆ. ಸುಂದರ! ಜಿಎಲ್‌-387 03-04, 
ದಿನಾಂಕ:08.09.2004. 
(8) ಶ್ರೀ ಕೆ.ಸುಂದರ, ಅರಣ್ಯ ವೀಕ್ಷಕ, ಬೈಲೂರು ವನ್ಯಜೀವಿ ವಲಯ ಇವರ ಉತ್ತರ ದಿನಾಂಕ:12.10.2004. 
(9) ಕರ್ನಾಟಕ ಸರ್ಕಾರದ ಸಚಿವಾಲಯದ ಸುತ್ತೋಲೆ ಸಂಖ್ಯೆ: ಸಿಆಸುಇ 18/ ಸೇಇವಿ-2001 ದಿನಾಂಕ:14.09.2001. 
(10) ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ನಿಯಮ 108. 
ಪ್ರಸ್ತಾವನೆ: 
ಉಲ್ಲೇಖ (1)ರ ಪತ್ರದಲ್ಲಿ ವಲಯ ಅರಣ್ಯಾಧಿಕಾರಿ, ವನ್ಯಜೀವಿ ವಲಯ, ಬೈಲೂರು ರವರು ಶ್ರೀ ಕೆ.ಸುಂದರ, ಅರಣ್ಯ ವೀಕ್ಷಕ, ಬೈಲೂರು 
ವನ್ಯಜೀವಿ ವಲಯ, ಬೈಲೂರು ಇವರು ದಿನಾಂಕ:27.04.2003 ರಿಂದ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಿಯಾಗಿರುತ್ತಾರೆಂದು ಈ ಬಗ್ಗೆ ನೀಡಿದ 
ನೋಟೀಸಿಗೆ ಯಾವುದೇ ಉತ್ತರ ಸಲ್ಲಿಸದೇ ಇರುವುದರಿಂದ ಹಾಗೂ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುವುದರಿಂದ ಸದರಿಯವರ ವಿರುದ್ಧ ಶಿಸ್ತು 
ಕ್ರಮಕೈಗೊಳ್ಳುವಂತೆ ಶಿಫಾರಸ್ಸು ಮಾಡಿ ಸಲ್ಲಿಸಿರುತ್ತಾರೆ. ಸದರಿಯವರ ವರದಿ ಮೇರೆಗೆ ಉಲ್ಲೇಖ (2)ರಲ್ಲಿ ಈ ಕಛೆರಿಯಿಂದಲೂ ಸದರಿ ನೌಕರರಿಗೆ 
ಅವರ ಅನಧಿಕೃತ ಗೈರುಹಾಜರಿ ಬಗ್ಗೆ ಕಾರಣ ಕೇಳಿ ನೋಟೀಸನ್ನು ಜಾರಿಗೊಳಿಸಲಾಗಿತ್ತು. ಹಾಗೂ ನೋಟೀಸನ್ನು ಅವರ ಸ್ವಂತ ಊರಿನ ವಿಳಾಸಕ್ಕೆ 
ರವಾನಿಸಲಾಗಿತ್ತು ಮತ್ತು ವಲಯ ಅರಣ್ಯಾಧಿಕಾರಿ, ವನ್ಯಜೀವಿ ವಲಯ, ಬೈಲೂರು ಇವರಲ್ಲಿ ಕರ್ತವ್ಯ ವರದಿ ಮಾಡಿಕೊಳ್ಳಲು ಸೂಚಿಸಲಾಗಿತ್ತು. 
ಆದರೆ ಸದರಿ ನೌಕರರು ಲಿಖಿತ ಸಮಜಾಯಿಷಿಯನ್ನು ಸಲ್ಲಿಸಿರುವುದಿಲ್ಲ. ಮತ್ತು ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. ಉಲ್ಲೇಖ (3)ರಲ್ಲಿ ಸಹಾಯಕ 
ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ ಉಪವಿಭಾಗ, ಯಳಂದೂರು ಇವರೂ ಕೂಡ ಸದರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಶಿಫಾರಸು 
ಮಾಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಉಲ್ಲೇಖ (0ರಲ್ಲಿ ಈ ಕಛೇರಿಯಿಂದ ಪ್ರಕಟಣೆ ಹೊರಡಿಸಿ ಪ್ರಕಟಣೆ ಪ್ರಕಟವಾದ ಒಂದು ತಿಂಗಳ ಅವಧಿಯೊಳಗೆ 
ಕರ್ತವ್ಯ ವರದಿ ಮಾಡಿಕೊಳ್ಳುವಂತೆ ಇಲ್ಲದಿದ್ದಲ್ಲಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲಾಗುವುದೆಂದು ತಿಳಿಸಲಾಗಿದ್ದು, ಸದರಿ ಪ್ರಕಟಣೆ 
ದಿನಾಂಕ:21.02.2004ರ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. ಆದಾಗ್ಯೂ ಸದರಿ ನೌಕರರು ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. ಹಾಗೂ ಯಾವುದೇ 
ರೀತಿ ರಜೆ ಮಂಜೂರಾತಿಗೆ ಮನವಿ ಸಲ್ಲಿಸಿರುವುದಿಲ್ಲ. ಆದ್ದರಿಂದ, ಸದರಿ ನೌಕರರು ಅನಧಿಕೃತವಾಗಿ ಗೈರು ಹಾಜರಾಗುವುದರ ಮೂಲಕ ಕರ್ತವ್ಯ 
ನಿರ್ಲಕ್ಷತೆ, ಮೇಲಾಧಿಕಾರಿಗಳ ಆದೇಶದ ಉಲ್ಲಂಘನೆ ಮಾಡಿ, ಕರ್ನಾಟಕ ನಾಗರೀಕ ಸೇವಾ (ವರ್ತನಾ) ನಿಯಮಾವಳಿ ನಿಯಮ 3ನ್ನು ಉಲ್ಲಂಘಿಸಿದ 
ಆರೋಪಗಳಿಗಾಗಿ, ಸದರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದು ಕಂಡುಬಂದಿದ್ದರಿಂದ, ಉಲ್ಲೇಖ (5ರ ಅಧಿಕೃತ ಜ್ಞಾಪನಾ ಪತ್ರದಲ್ಲಿ ಶ್ರೀ ಕೆ. 
ಚಂದ್ರಶೇಖರ್‌ ನಾಯಕ್‌, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ ಉಪವಿಭಾಗ, ಚಾಮರಾಜನಗರ ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ 
ಮತ್ತು ಶ್ರೀ ಎಸ್‌.ಆರ್‌. ಕೇಶವ, ವಲಯ ಅರಣ್ಯಾಧಿಕಾರಿ, ವನ್ಯಜೀವಿ ವಲಯ, ಯಳಂದೂರು ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ 
ಆಪಾದಿತ ನೌಕರರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಆದೇಶಿಸಿರುತ್ತದೆ. ವಿಚಾರಣಾಧಿಕಾರಿಗಳು ಇಲಾಖಾ ವಿಚಾರಣೆ ನಡೆಸಿ ವಿಚಾರಣಾ 
ವರದಿಯನ್ನು ಉಲ್ಲೇಖ (6ರಲ್ಲಿ ಸಲ್ಲಿಸಿರುತ್ತಾರೆ. ಅದರಲ್ಲಿ ಅನಧಿಕೃತ ಗೈರುಹಾಜರಿ ಸಾಬೀತಾಗಿರುತ್ತದೆ ಜೊತೆಗೆ, ಈ ಹಿಂದೆಯೂ ಸದರೀ ನೌಕರರು 
ಕೆಳಕಂಡ ದಿನಾಂಕಗಳಲ್ಲೂ ಅನಧಿಕೃತ ಗೈರು ಹಾಜರಾಗಿರುವುದು ಕಂಡು ಬಂದಿರುವುದಾಗಿ ತಿಳಿಸಿರುತ್ತಾರೆ. 
1. ದಿನಾಂಕ:04.06.2002 ರಿಂದ 14.07.2002 ರವರೆಗೆ. 
2. ದಿನಾಂಕ:05.12.2002 ರಿಂದ 14.04.2003 ರವರೆಗೆ. 
3. ದಿನಾಂಕ:27.04.2003 ರಿಂದ ಈ ದಿನಾಕದವರೆಗೂ. 
ಇದರಿಂದ ಸದರೀ ನೌಕರರಿಗೆ ಸರ್ಕಾರಿ ಕೆಲಸ ಮಾಡಲು ಇಷ್ಟವಿಲ್ಲದಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಯಾದ್ದರಿಂದ 
ಶ್ರೀ ಕೆ.ಸುಂದರ, ಅರಣ್ಯ ವೀಕ್ಷಕ ಇವರು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 108 ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 
(ನಡತೆ) ನಿಯಮಗಳು 1966ರ ನಿಯಮ 3 ಉಲ್ಲಂಘನೆ ಮಾಡಿರುವುದ ದೃಢಪಟ್ಟಿದೆ ಎಂದು ಪ್ರತಿವಾದಿಸಿರುತ್ತಾರೆ. ಸದರಿ ವಿಚಾರಣಾ ವರದಿಯನ್ನು 
ಉಲ್ಲೇಖ (7) ರಲ್ಲಿ ಆರೋಪಿತ ನೌಕರರಿಗೆ 2ನೇ ಕಾರಣ ಕೇಳಿಕೆ ಪತ್ರದೊಂದಿಗೆ ಮನೆ ವಿಳಾಸಕ್ಕೆ ಜಾರಿಗೊಳಿಸಲಾಗಿರುತ್ತದೆ. ಉಲ್ಲೇಖ (8) ರಲ್ಲಿ ಸದರಿ 
ನೌಕರರು ಹಿಂದೆ ಕೆಲಸ ನಿರ್ವಹಿಸುತ್ತಿದ್ದ ಸ್ಥಳದಲ್ಲಿ ಮಾನಸಿಕವಾಗಿ ತೊಂದರೆಯಾದ ಕಾರಣ ಸರ್ಕಾರಿ ಕೆಲಸಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿರುತ್ತೇನೆ 
ಎಂದು ಒಪ್ಪಿಕೊಂಡಿರುತ್ತಾರೆ. ಉಲ್ಲೇಖ (9)ರ ಸುತ್ತೋಲೆ ಹಾಗೂ ಉಲ್ಲೇಖ (10ರ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ನಿಯಮ 108ರ 
ಪ್ರಕಾರ ನಾಲ್ಕು ತಿಂಗಳುಗಳಿಗೂ ಮೀರಿ ಅನಧಿಕೃತ ಗೈರುಹಾಜರಾದಲ್ಲಿ ಕೆಲಸದಿಂದ ತೆಗೆದುಹಾಕಲು ಅವಕಾಶ ಇರುತ್ತದೆ. ಜೊತೆಗೆ ಸದರೀ ನೌಕರರು 
ವಿಚಾರಣಾ ಕಾಲದಲ್ಲಿ ಅನಧಿಕೃತವಾಗಿ ಗೈರು ಹಾಜರಾಗಿದ್ದು ನಿಜವೆಂದು, ಇನ್ನು ಮುಂದೆ ಸರಿಯಾಗಿ ಕೆಲಸ ನಿರ್ವಹಿಸುವುದಾಗಿ ಹೇಳಿಕೆ ನೀಡಿದ್ದರೂ, 


೨೬೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





ಇದುವರೆಗೂ ಕೆಲಸಕ್ಕೆ ಹಾಜರಾಗಿರುವುದಿಲ್ಲ. ಸದರಿ ನೌಕರರು ಖಾಯಂ ಪೂರ್ವ ಅವಧಿಯಲ್ಲಿ ದಿನಾಂಕ:04.06.2002 ರಿಂದ 14.07.2002 ರವರೆಗೆ 
41 ದಿವಸಗಳು, ದಿನಾಂಕ:05.12.2002 ರಿಂದ 15.12.2002 ರವರೆಗೆ 11 ದಿವಸಗಳು, ದಿನಾಂಕ:15.02.2003 ರಿಂದ 14.04.2003 ರವರೆಗೆ 59 
ದಿವಸಗಳು ಮತ್ತು ದಿನಾಂಕ: 27.04.2003 ರಿಂದ ಇದೂವರೆವಿಗೂ ಅಂದರೆ ಸುಮಾರು 3 ವರ್ಷಗಳಿಗೂ ಮೇಲ್ಪಟ್ಟು ಅನಧಿಕೃತ ಗೈರು 
ಹಾಜರಾಗಿರುವುದರ ಮೂಲಕ ಸದರೀಯವರು ಕರ್ನಾಟಕ ಸರ್ಕಾರಿ ಸೇವಾ (ವರ್ತನಾ) ನಿಯಮಾವಳಿ ನಿಯಮ 3ನ್ನು ಉಲ್ಲಂಪಿಸಿರುವುದು 
ದೃಢಪಟ್ಟಿರುವುದರಿಂದ, ಸದರೀಯವರನ್ನು ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ ನಿಯಂತ್ರಣ, ಮೇಲವಿ) ನಿಯಮಾವಳಿ ನಿಯಮ 8ರ ಪ್ರಕಾರ 
ಸೇವೆಯಿಂದ ವಜಾಗೊಳಿಸಬಹುದಾದ ದಂಡನೆ ವಿಧಿಸುವುದು ಸೂಕ್ತವೆಂದು ಕಂಡುಬಂದಿದ್ದರಿಂದ ಕೆಳಕಂಡ ಆದೇಶ ಹೊರಡಿಸಿದೆ. 
ಆದೇಶ 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಡಾ: ಆರ್‌. ರಾಜು, ಭಾ.ಆ.ಸೇ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ 
ವಿಭಾಗ, ಚಾಮರಾಜನಗರ ಹಾಗೂ ಶಿಸ್ತು ಪ್ರಾಧಿಕಾರಿಯಾದ ನಾನು ಶ್ರೀ ಕೆ.ಸುಂದರ, ಅರಣ್ಯ ವೀಕ್ಷಕ ವನ್ಯಜೀವಿ ವಲಯ, ಬೈಲೂರು ಇವರು ಸರ್ಕಾರಿ 
ಕೆಲಸಕ್ಕೆ ದೀರ್ಫಕಾಲ ಅನಧಿಕೃತ ಗೈರುಹಾಜರಾಗಿ, ಕರ್ತವ್ಯ ನಿರ್ಲಕ್ಷತೆ ತೋರಿರುವುದು ಮತ್ತು ಮೇಲಾಧಿಕಾರಿಗಳ ಆದೇಶದ ಉಲ್ಲಂಘನೆ 
ಮಾಡಿರುವುದು ದೃಢಪಟ್ಟಿರುವ ಕಾರಣಗಳಿಗೆ ಶ್ರೀ ಕೆ. ಸುಂದರ, ಅರಣ್ಯ ವೀಕ್ಷಕ, ಬೈಲೂರು ವಲಯ ಇವರನ್ನು ಕರ್ನಾಟಕ ನಾಗರೀಕ ಸೇವಾ (ಖಾಯಂ 
ಪೂರ್ವ) ನಿಯಮಾವಳಿ 1977ರ ಉಪನಿಯಮ 6(1)(2)ರ ಅನ್ವಯ ಮತ್ತು ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ ನಿಯಂತ್ರಣ ಮತ್ತು ಮೇಲನವಿ) 
ನಿಯಮಾವಳಿ ನಿಯಮ 8(೪॥) ಮತ್ತು ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ 8 ಸೇಣಇನಿ-2001 ದಿನಾಂಕ:14.09.2001ರ ರೀತ್ಯ 
ದಿನಾಂಕ:27.04.2003 ರಿಂದಲೇ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದ್ದೇನೆ. 

ಡಾ: ಆರ್‌. ರಾಜು 


ಶಿಸುಪ್ರಾಧಿಕಾರಿ ಹಾಗೂ ಉಪ ಅರಣ್ಯ 
ಅಂ 1 ಶಿ 


ಪಿ.ಆರ್‌.1516 ಸಂರಕ್ಷಣಾಧಿಕಾರಿ, ವನ್ಯಜೀವಿ ವಿಭಾಗ, 
ಚಾಮರಾಜನಗರ. 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೆಂಗಳೂರು 
ನಮೂನೆ-27 


ಕರ್ನಾಟಕ ಭೂ ಕಂದಾಯ ಕಾಯಿದೆ 1964ರ ಕಲಂ 68(1) ಮತ್ತು ಕರ್ನಾಟಕ ಭೂ ಕಂದಾಯದ ನಿಯಮಗಳು 1966ರ ನಿಯಮ 94ರ 


ಮೇರೆಗೆ ಹೊರಡಿಸಿರುವ ಘೋಷಣೆ. 
ನಂ.ಎನ್‌ಸಿಆರ್‌-89: 2004-05, ದಿನಾಂಕ:2ನೇ ಸೆಪ್ಟೆಂಬರ್‌, 2006 

ಈ ಕೆಳಗಿನ ಪರಿಶಿಷ್ಟದಲ್ಲಿ ವಿವರಿಸಿರುವ ಕಾಲುದಾರಿಯನ್ನು ತೆರವುಗೊಳಿಸಿ ಇದೇ ಜಮೀನಿನ ಪಕ್ಕದಲ್ಲಿನ ಜಮೀನನ್ನು ಸಾರ್ವಜನಿಕರ 
ಹಿತದೃಷ್ಟಿಯಿಂದ ಕಾಯ್ದಿರಿಸುವುದು ಈ ಮೊದಲು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಾದಿರಿಸಿರುವುದನ್ನು ಇನ್ನು ಮುಂದೆ ಸಾರ್ವಜನಿಕ ಉಪಯೋಗಕ್ಕಾಗಿ 
ಅಗತ್ಯವಿರುವುದಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಮನದಟ್ಟಾಗಿರುತ್ತದೆ. 

1) ಆದ್ದರಿಂದ ಈಗ ಕರ್ನಾಟಕ ಭೂ ಕಂದಾಯದ ಕಾಯಿದೆ 1964ರ ಕಲಂ 68(1) ರಂತೆ ಪ್ರದತ್ತವಾದ ಅಧಿಕಾರದಂತೆ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಗಿನ ಪರಿಶಿಷ್ಟದಲ್ಲಿ ವಿವರಿಸಿರುವ ಜಮೀನುಗಳು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯತೆ ಇರುವುದಿಲ್ಲವೆಂದು ಸದರಿ ಜಮೀನುಗಳ 
ಮೇಲಾಗಲಿ, ಅಥವಾ ಭಾಗಶಃವಾಗಲೀ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ, ಸಂಘ ಸಂಸ್ಥೆಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದೆಂದು ಈ ಮೂಲಕ 
ಘೋಷಿಸಲಾಗಿದೆ. 

2) ಈ ಜಮೀನುಗಳ ಹಕ್ಕಿನ ಜೊತೆಗೆ, ಸದರಿ ಜಮೀನುಗಳ ಬಗ್ಗೆಯಾಗಲೀ ಭಾಗಶಃ ಜಮೀನಿಗಾಗಲೀ ಅಥವಾ ಇವುಗಳ ಮೇಲಾಗಲೀ ಈ 
ಮೊದಲು ಈ ಜಮೀನುಗಳನ್ನು ಯಾವ ಉದ್ದೇಶಗಳಾಗಿ ಕಾದಿರಿಸಲಾಗಿತ್ತೋ ಆ ವಿಷಯದ ಬಗ್ಗೆ ಆಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ 
ರೀತಿಯಾದ ಘೋಷಣೆಯಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ, ಇತರೇ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವ ಒಬ್ಬ 
ವ್ಯಕ್ತಿ, ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಈ ಘೋಷಣೆಯನ್ನು ಹೊರಡಿಸಿದ ತೊಂಬತ್ತು (90) ದಿನಗಳ ಒಳಗಾಗಿ ಸದರಿ ಘೋಷಣೆಯಿಂದ 
ಉಂಟಾಗಬಹುದಾದ ಪ್ರತಿಕೂಲ ಸ್ವರೂಪದ ಪರಿಣಾಮ ಹಕ್ಕಿನ ಸ್ವರೂಪ, ಪ್ರತಿಕೂಲ ಪರಿಣಾಮವು ಸಂಭವಿಸಬಹುದಾದ ರೀತಿ ಮತ್ತು ಅಂಥ 
ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ಸ್ಪಷ್ಟ ಪರಿಹಾರಕ್ಕಾಗಿ ಕ್ಲೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ತಹಶೀಲ್ದಾರರು, ಬೆಂಗಳೂರು ದಕ್ಷಿಣ 
ತಾಲ್ಲೂಕು ರವರಿಗೆ ಬರಹದ ಮೂಲಕ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು ಹಾಗೂ ಕ್ಷೇಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪ 
ಸಂಬಂಧಿಸಿದಂತೆ ತಹಶೀಲ್ದಾರರು, ಬೆಂಗಳೂರು ದಕ್ಷಿಣ ತಾಲ್ಲೂಕು ರವರು ಪರಿಶೀಲಿಸತಕ್ಕದ್ದು. 












































ಪರಿಶಿಷ್ಟ 
ಕ್ರಮ | ಗ್ರಾಮದ ಹೆಸರು | ಸ.ನಂ. | ವಿಸ್ತೀರ್ಣ ಚಕ್ಕುಬಂದಿ ವರ್ಗೀಕರಣ 
ಸಂಖ್ಯೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1. | ವಸಂತಪುರ 39:1 ಸ.ನಂ.39:2 | ಸ.ನಂ.47:2 ಸ.ನಂ.46ರ ಇಸ್ಮಾನ್‌ರವರ | ಹಿಡುವಳಿ 
0.01.2 | ಜಮೀನು ಜಮೀನು ಜಮೀನು ಜಮೀನು 
39:2 ಸ.ನಂ.39.3 | ಸ.ನಂ.39.1 |ಸ.ನಂ.40:5 | ಇಸ್ಕಾನ್‌ರವರ | ಓಡುವಳಿ 
ಜಮೀನು ಜಮೀನು ಜಮೀನು ಜಮೀನು 
ತಹಶೀಲ್ದಾರ್‌ 
ಪಿ.ಆರ್‌.1517 ಬೆಂಗಳೂರು ದಕ್ಷಿಣ ತಾಲ್ಲೂಕು, 


ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೨೬೧೫ 





ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ-30/ 2006 


ಅರ್ಜಿದಾರರು ಪ್ರತಿವಾದಿಗಳು 

1) ಬುಜ್ಜಪ್ಪ ಬಿನ್‌ ವೆಂಕಟೇಶಪ್ಪ 50 ವರ್ಷ. 1) ವೆಂಕಟೇಶ ರೆಡ್ಡಿ ಬಿನ್‌ ನರಸಿಂಹ ರೆಡ್ಡಿ, ಬುಕ್ಕಸಾಗರ ವಿಲೇಜ್‌, 
2) ಯಲ್ಲಮ್ಮ ಕೋಂ ಬುಜ್ಜಪ್ಪ, 45 ವರ್ಷ. ಕಾಲಬಾಳ ಅಂಚೆ, ಆನೇಕಲ್‌ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ 
3) ಮುನಿರಾಜು ಬಿನ್‌ ಬುಜ್ಜಪ್ಪ, 15 ವರ್ಷ. ಜಿಲ್ಲೆ. 
4) ಮಕೇಶ ಬಿನ್‌ ಬುಜ್ಜಪ್ಪ, 13 ವರ್ಷ. ವಿರುದ್ಧ 2) ಐ.ಸಿ.ಐ.ಸಿ.ಐ. ಲಾಂಬರ್ಡ್‌, ಜನರಲ್‌ ಇನ್‌ಷೂರೆನ್ಸ ಕಂ.ಲಿ., 
ವಡ್ಡರಪಾಳ್ಯ ವಿಲೇಜ್‌, ಸುಗಟೂರು ಹೋಬಳಿ, ಐ.ಸಿ.ಐ.ಸಿ.ಐ. ಬ್ಯಾಂಕ್‌ ಟವರ್ಸ್‌, ಬಾಂದ್ರ ಕುಠ್ಲ ಕಾಂಪ್ಲೆಕ್ಸ್‌, 
ಕೋಲಾರ ತಾಲ್ಲೂಕು. ಮುಂಬೈ-400051. 

ಅಧಿಸೂಚನೆ 


ಅರ್ಜಿದಾರರಾದ ಶ್ರೀ ಬುಜ್ಜಪ್ಪ ಅವರು ತಮ್ಮ ಮಗ ವೆಂಕಟೇಶ ರವರು 1ನೇ ಪ್ರತಿವಾದಿಯಾದ ವೆಂಕಟೇಶ ರೆಡ್ಡಿ ರವರ ವಾಹನದಲ್ಲಿ ಕೂಲಿ 
ಆಗಿ ಕೆಲಸ ನಿರತರಾಗಿದ್ದಾಗ ದಿನಾಂಕ:07.08.2006 ರಂದು ಸಂಭವಿಸಿದ ಅಪಘಾತದಿಂದ ತೀವ್ರವಾಗಿ ಗಾಯಗೊಂಡು ಸದರಿ ಗಾಯಗಳ ದೆಸೆಯಿಂದ 
ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ 
ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:05.10.2006 ರಂದು ನೀಡಲಾಗಿದೆ. 

ಎಸ್‌.ಎಸ್‌. ಷರೀಪ್‌ 
ಪಿ.ಆರ್‌.1518 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಎಲ್‌ ಆರ್‌ಎಫ್‌ (ಎ) ಸಿಆರ್‌-04 2006-07, ಬೆಂಗಳೂರು, ದಿನಾಂಕ:28ನೇ ಸೆಪ್ಟೆಂಬರ್‌, 2006 

ವಿಷಯ: ಶ್ರೀ ವಿನಾಯಕ ಎಜ್ಯುಕೇಷನಲ್‌ ಸೊಸೈಟಿ, ಆನೇಕಲ್‌ ರವರು ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಗೂಳಿಮಂಗಲ 
ಗ್ರಾಮದ ಸ.ನಂ.105 ರಲ್ಲಿ 3-38 ಎ/ಗುಂ ವಿಸ್ತೀರ್ಣದ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109ರಡಿಯಲ್ಲಿ 
ಹೊಂದಲು ಅನುಮತಿ ಕೋರಿರುವ ಬಗ್ಗೆ. 

ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಗೂಳಿಮಂಗಲ ಗ್ರಾಮದ ಸ.ನಂ.105 ರಲ್ಲಿ 3-38 ಎ/ಗುಂ ವಿಸ್ತೀರ್ಣದ ಜಮೀನನ್ನು ಶೈಕ್ಷಣಿಕ 
ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109ರಡಿ ಅನುಮತಿ ಪಡೆಯಲು ಶ್ರೀ ವಿನಾಯಕ ಎಜ್ಯುಕೇಷನಲ್‌ ಸೊಸೈಟಿ, ಆನೇಕಲ್‌ 
ರವರು ಮಾಡಿರುವ ಬೇಡಿಕೆ ಹಾಗೂ ನಮೂನೆ-15ಎ ಮತ್ತು ನಮೂನೆ-15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಉಪ ವಿಭಾಗಾಧಿಕಾರಿಗಳು, 
ಬೆಂಗಳೂರು ದಕ್ಷಿಣ ಉಪ ವಿಭಾಗ, ಬೆಂಗಳೂರು ರವರ ಪತ್ರ ಸಂಖ್ಯೆ: ಎಲ್‌.ಆರ್‌.ಎಫ್‌. (109) ಸಿಆರ್‌-4/ 06-07 ದಿನಾಂಕ:05.09.2006 ರಲ್ಲಿ 
ಪ್ರಸ್ತಾಪಿತ ಗ್ರಾಮದ ಸ.ನಂ.105ರಲ್ಲಿ 3-38 ಎ/ಗುಂ ಜಮೀನನ್ನು ಹೊಂದಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 
109(1)(11)ರಡಿ ವಿನಾಯ್ತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಸಂಸ್ಥೆಯು, ಜಿಲ್ಲಾ ನೋಂದಣಾಧಿಕಾರಿಗಳು (ಸಂಘ ಮತ್ತು ವ್ಯಾಪಾರ ಸಂಸ್ಥೆ ಬೆಂಗಳೂರು ಇಲ್ಲಿ ರಿಜಿಸ್ಟರ್‌ ನಂ. 
ಬಿ.ಎಲ್‌.ಯು-ಎಸ್‌145/ 2006-07 ದಿನಾಂಕ:10.05.2006 ರಂದು ನೊಂದಾಯಿಸಲ್ಪಟ್ಟಿದೆ. 

ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ 
ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 02 ಯೂನಿಟ್‌ಗಳವರೆಗೆ ಜಮೀನು ಹೊಂದಲು 
ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 1995ರ ಪ್ರಕಾರ ಕಲಂ 109(1)(11) ಮತ್ತು ಕರ್ನಾಟಕ ಭೂ 
ಸುಧಾರಣೆ ತಿದ್ದುಪಡಿ ಕಾಯಿದೆ 1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, 
ಗೂಳಿಮಂಗಲ ಗ್ರಾಮದ ಸ.ನಂ.105 ರಲ್ಲಿ 3-38 ಎ/ಗುಂ ವಿಸ್ತೀರ್ಣದ ಜಮೀನನ್ನು ಶ್ರೀ ವಿನಾಯಕ ಎಜ್ಯುಕೇಷನಲ್‌ ಸೊಸೈಟಿ, ನಂ.71, 
ಲಕ್ಷಿ $ನಾರಾಯಣಪುರ, ಹುಸ್ಕೂರು ಪೋಸ್ಟ್‌, ಆನೇಕಲ್‌ ತಾಲ್ಲೂಕು, ಬೆಂಗಳೂರು ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಜಮೀನನ್ನು ಹೊಂದಲು ಕರ್ನಾಟಕ 
ಭೂ ಸುಧಾರಣೆ ಕಾಯ್ದೆ 1961 ಕಲಂ 109(1)(11) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ವ್ಯಶಾಇ 47: ಶಾಸನ 2001 ಬೆಂಗಳೂರು 
ದಿನಾಂಕ:23.04.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 02 ಯೂನಿಟ್‌ಗಳಿದ್ದು ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿದೆ. ಹಾಗೂ ಈ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಹೊಂದಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಶೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 
ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1995 ಕಲಂ 3ರಲ್ಲಿ ಹೇಳಿರುವಂತೆ, ಶೇ.55 ಪೆಯಿಡ್‌ ಆಫ್‌ ಷೇರು ಬಂಡವಾಳ ಹೊಂದಿರುವ ಕೇಂದ್ರ 
ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು 
ಹೊರತು ಪಡಿಸಿ ಸದರಿ ಜಮೀನನ್ನು ಬೇರೆ ರೀತಿ ವರ್ಗಾಯಿಸಬಾರದು. 

3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಸಿ.ಡಿ.ಪಿ. ಹೊರವಲಯ (ಓ.ಡಿ.ಪಿ.) ವಲಯದಲ್ಲಿ ಬರುತ್ತಿದ್ದು ಉದ್ದೇಶಿತ ಯೋಜನೆಗೆ 
ಉಪಯೋಗಿಸಿಕೊಳ್ಳಲು ಸಂಬಂಧಿಸಿದ ಯೋಜನಾ ಪ್ರಾಧಿಕಾರದಿಂದ ಭೂ ಬದಲಾವಣೆ ಮಾಡಿಕೊಳ್ಳತಕ್ಕದ್ದು. 

4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ ಕಲಂ 95ರಂತೆ 
ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 


೨೬೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೩ 





5. ಈ ಜಮೀನು ನಗರಾಭಿವೃದ್ದಿ ಪ್ರಾಧಿಕಾರ ಸಿ.ಡಿ.ಪಿ., ಓ.ಡಿ.ಪಿ. ಹಾಗೂ ಹಸಿರು ವಲಯ ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ 
ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

6. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಭೂಮಿಯನ್ನು 
ಯಣ ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ 
ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ವಿಶೇಷ ಜಿಲ್ಲಾಧಿಕಾರಿಗಳು (ಕಂ) 
ಪಿ.ಆರ್‌.1522 ಬೆಂಗಳೂರು ಜಿಲ್ಲೆ. 


IN THE COURT OF THE ADDITIONAL REGISTRAR OF CO-OPERATIVE SOCIETIES (Indl. & Misc.,) 
IN KARNATAKA, OFFICE OF THE REGISTRAR OF CO-OPERATIVE SOCIETIES, BANGALORE 
No. ಗ! & M)/ D4/ Sur! 6/ 2004-05 

Petitioner: Secretary, Alfatha Credit Co-operative Society Ltd., Davanagere. 
Vis 
Respondent: 1) Sri K.J. Jayappa S/o Junjappa, Anakonda Tank Bed, Behind Anand High 
School, Bombu Bazaar Road, Davanagere. 
2) Sri Mahaboob Basha 5/0೦ Mohammad ibrahim Sab, # 1443/3, 2nd Main 9th 
Cross, K.T.J.Nagar, Davanagere. 
3) Sri Munawar Ahamad 5/೦ Abdul Razak Sab, Devaraja Uras Quarters, Mardan 
nagar Main, Bethur Road, Davanagere. 
4) Sri B.H. Shivakumar 5/೦ Hanumanthappa Shastri Kanna, Old Bethur Road, 
Davanagere. 
5) Mohamed Rafi 5/೦ Nazeer Sab, Door No.314, 4th Cross, N.R.Pet, Davanagere. 
6) And 29 Implede. 
Order under Section 103(2) of Karnataka Co-operative Societies Act of 1959 
Whereas the above petitioner has filed an Surcharge application under Section 69 of Karnataka 
Co-operative Socieites Act of 1959 against the Respondents as per the findings of the enquiry report 
made under Section 64 of the Act, and claimed Rs.11,38,941/-, Rs.4,21,946/-, Rs.5,11,674/- and 
Rs.1,16,900/- is due, from the Respondent for their alleged involment in illegal transactions by over 
drawing amount from his S.B. A/c No.786. Without having a withdrawal slips or vouchers. Besides, 
petitioner has also filed |.ಗಿ. application under Section 103 of Karnataka Co-operative Societies Act of 
1959 on 21.01.2006 to attach the immovable properties, belonging to the Respondent No.5 Sri Mohamed 
Rafi 5/0 Nazeer Sab, Davanagere. 
A notice of attachment of schedule of immovable properties belonging to Respondent's No.5 
Sri Mohamed Rafi 5/೦ Nazeer Sab was issued on 02.09.2006, calling the Respondent No.5 to furnish 
adquate security to the said attachment of properties, within the specified time period Notice of 
attachment of immovable properties was served on 07.09.2006 But the Respondent No.5 has failed to 
furnish the adequate securit to the court for the attached immovable properties. There is not alternative 
left to the Court to allow the 1.A. application of the petitioner in confirming the attachment of immovable 
properties of the Respondent No.5 Mohamed Rafi 5/೦ Nazeer Sab, Hence the following order. 
ORDER 
The 1.A. application filed under section 103 of the Karnataka Co-operative Socieites Act of 1959 
by the petitioner on 21.01.2006 is allowed. The attachment of schedule of immovable properties 
belonging to Respondent No.5 Sri Mohamed Rafi 5/೦ Nazeer Sab, as Annexered to this order made on 
02.09.2006, is confirmed as per the section 103(2) of the Karnataka Co-operative Societies Act of 1959. 
This order is pronounced in the open Court this Court on 30.09.2006. 
Additional Registrar of Co-op, Societies, 
(Indl. & Misc.,), H.O. Bangalore. 
Annexure- to No. A (| & M)/ D4/ Sur/ 6/ 2004-05 
































Sl. Respondent Survey No./ | Extents/ Boundaries Occu 
No. and his relations Site No. |Khatha No. North South East West pents 
by 
1 2 3 4 5 6 7 8 9 
1. | Mahamad Rafi # 276, 1636 House of | House of | Road | Property Self 
5/0 Nazeer Sab, Door| Current 1998-99 | Syed Syed belonging to Sri 
No.314, 4th Cross,| Door 50x17.5 | Hussain Sab | Hussain Sab P.C. Mohamad 
N.R.Pet, Davanagere. | No.314, 3rd Feet Khasim Sab. 
Ward. 














Additional Registrar of Co-op, Societies, 
PR-1523 (Indl. & Misc.,), H.O. Bangalore. 


